ಅದ್ಭುತ ತ್ಯಾಗ 
ಮತ್ತಿ 

ಇತರ ಕಿರುಗತೆಗಳು, 

(೧೭ ಕಿರುಗತೆಗಳ ಸಂಗ್ರಹ) 


ಸಂಗ್ರಾಹಕರು: 


ವೈದ್ಯೆಗುರು ಎಂ. ಆರ್‌. ಭಟ್‌, 
ಮಂಗಳೂರು. 
:ಬಾಳುವೆಯನ್ನು ಪುನೀತಗೊಳಿಸುವ, ಸದ್ಮಿಚಾರಗಳನ್ನು 


ಪ್ರಚೋದಿಸಲು ಸಹಾಯಕವಾಗುವ ಉದ್ಯೋಧಕ 
ಕಥಾನಕಗಳು, 








ಒಂದಾಣೆ ಮಾಲೆ'ಯಲ್ಲಿ ಪ್ರಕಟವಾಗುವ 
ಕೆಲವು ವಿಷಯಗಳು 


ಸಣ್ಣಿ ಕತೆಗಳು. ಪ್ರಹೆಸನಗಳು 
ನೀಳ್ಗತೆಗಳು ಏಕಾಂಕ ನಾಟಕಗಳು 





ವ್ಯಕ್ತಿ ಚಿತ್ರ ದೇಶ-ವಿಡೇಶ ಚರಿತ್ರೆ 

ವಿಜ್ಞಾನ ಚಿಕ್ಕ ನಿಘಂಟುಗಳು 

ಶಿಲ್ಪ ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿಗಳ ಉಪದೇಶ 
ಲಲಿತಕಲೆ ಸೃಷ್ಟಿಯ ವೈಚಿತ್ರ್ಯಗಳು 

ಗೃಹೆವೈದ್ಯ ಶೈಕ್ಸಣಿಕ ವಿಚಾರಗಳು 

ಗೃಹಿಣಿಯರಿಗೆ ಕ್ಸೇತ್ರಗಳ ವಿವರ 

ಉಸಯುಕ್ತಸಲಹೆಗಳು 

ಸುಭಾಷಿತ... ವಾಜ್ಮಯ ವಿಚಾರ 


ಪ್ರಯಾಣ ಕತೆಗಳು ಸತ್ಯ ಕಥಾನಕಗಳು 

ಶ್ರೀ। ಕೋ, ಶ,ಕಾರಂತ, ಬಿಎ, ಬಿ.ಎಲ್‌. ಶ್ರೀ।| ಡಿ. ಪುಟ್ಟಿ ಸ್ವಾಮಿ, 
ಬಿ.ಎ., ಬಿ.ಎಲ್ಮ ಎಡ್ಕೊಕೇಟ೯, ವೈದ್ಯಗುರು ಎಂ. ಆಂ". ಭರ್ಟ್ಮ 
ದಿ| ಎವರ್‌. ಎನ್‌. ಕಾಮತ್‌, ಶ್ರೀ| ಪಿ. ಎಸ್‌. ವೆಂಕಟಕೃಷ್ಣ ರಾವ, 
ಎಂ.ಎ, ಬಿಟ, ತ್ರೀ! ಎಮು. ಸುಬ್ರಾಯನ”, ವಿದ್ವಾನ್‌, ಶ್ರೀ। ಕುಡಿ 
ವಾಸುದೇವ ಶೆಣೈ, ತ್ರೀ! ಎಲ”, ಎಸಿ. ನಾಯಕ, ಡಾ| ಎಸ. ಪಿ. ಭಟ 
ಮೊದಲಾದವರ ಲೇಖನಗಳು "ಒಂದಾಣೆ ಮಾಲೆ'ಯಲ್ಲಿ ಪ್ರಕಟವಾಗುವುವು. 

ಕೆಲವು ಪ್ರಕಟಣೆಗಳು 80, 40೦, 4ರ ಅಥವಾ ಹೆಚ್ಚು ಪುಟಗಳಿರು 
ವುವು. ಆದರೆ, ಯಾವ ಪ್ರಕಟಣೆಯೂ ಹದಿನಾರು ಪುಟಿಗಳಿಗಿಂತ ಕಡಿಮೆ 
ಇರುವುದಿಲ್ಲ. 


ಒಂದಾಣೆ ಮಾಲ್ಕೆ 
ಪ್ರಭಾತ ಆಫೀಸು, ರಥಜೀದಿ, ಮಂಗಳೂರು--೧, 


ಅ ದ್ದು ತ್ರ ತ್ಯಾಗ 


ಇತರಶಕಿರುಗತೆಗಳು 


ಜರ ಡ) |ನನ ಅದ್ಭುತ ತ್ಯಾಗ 


ತ್ಯಾಗದ ವಿಷಯವಾಗಿ ಲೋಕದಲ್ಲಿ ಸ ಸಾವಿರಾರು... 
ಕಥೆಗಳಿವೆ ಎಲ್ಲ ದೇಶಗಳು, ಅಲ್ಲಿಯ ಕೆಲವು ಅಸಾಧಾರಣ ಮ ನುಷ್ಯರ 
ಅದ್ಭುತ ತ್ಯಾಗಗಳ ಕಥೆಗಳನ್ನು ಗೌರವದಿಂದ ಹೇಳಬಲ್ಲುವು. ತ್ನಾಗ 
ಗಳು ಹಲವು ರೀತಿಯದ್ದಿವೆ, ಹಲವು ಕಾರಣಗಳಿಗಾಗಿ ಇರುತ್ತವೆ. 
ಜಪಾನ್‌ ದೇಶದ ಒಬ್ಬ ಕಿಸಾನನ ತ್ಯಾಗದ ಕಥೆಯು, ನಿಜಕ್ಕೂ "ಅದ್ಭುತ' 
ವೆನಿಸುವಷ್ಟ ಕೈದೆಯೆಂಬುದು ಈ ಕೆಳಗಿನ. ಸತ್ಯಕಥೆಯನ್ನೋದಿದಾಗ: 
ತಿಳಿಯುವುದು. 
| ಜಪಾನಿನಲ್ಲಿ ಒಮ್ಮೆ ಭಯಾನಕ ಕ್ಸಾಮವು ತಲೆದೋರಿತು. ಬಲು 
ವಿಸ್ತಾರವಾದ ಪ್ರದೇಶದಲ್ಲಿ ಈ ದುಷ್ಕಾಲದ ಸಂಕಷ್ಟವು ಹರಡಿತು. ಜನರು: 
ಸಾವಿರಗಟ್ಟೆಯಲ್ಲಿ ನಿತ್ಯವೂ ಹೊಟ್ಟಿ ಗಿಲ್ಲದೆ ಸತ್ತುಬೀಳುತಿದ್ದರು. 

ಅಲ್ಲಿಯ ಒಂದು ಊರಿನಲ್ಲಿ ಒಬ್ಬ ಕಿಸಾನ(ಬೇಸಾಯಗಾರ)ನೊಡಕನೆೆ 
ಒಂದು ದೊಡ್ಡ ಚೀಲ ತುಂಬ ಭತ್ತವಿತ್ತು. ಆ ಊರಿನಲ್ಲಿ ಯಾರೊಡ 
ನೆಯೂ ಅಷ್ಟು ಭತ್ತವಿರಲಿಲ್ಲ. ಅಕ್ಸಿಯು ಜಪಾನಿನ ಮುಖ್ಯ ಆಹಾರ 
ಧಾನ್ಯವಾಗಿರುತ್ತದೆ. ಆ ಕಿಸಾನನು, ಇಚ್ಛಿಸಿದರೆ, ತನ್ನೊಡನೆ ಗುಪ್ತ 
ವಾಗಿರುವ ಆ ಭತ್ತದಿಂದ, ದಿನನಿತ್ಯಕ್ಕೆ ತನಗೆ ಬೇಕಾಗುವಷ್ಟು ಅಕ್ಕಿ 
: ಯನ್ನು ತಯಾರಿಸಿಕೊಂಡು, ಊಟವತಾಡಿ, ಬಹು ದಿನಗಳ ತನಕ 
ಜೀವನ ನಿರ್ವಾಹಮಾಡಿಕೊಂಡು ಇರಬಹುದಿತ್ತು. ಆದರೆ, ಅವನು ಆ 
ಭತ್ತವನ್ನು ಮುಟ್ಟಲಿಲ್ಲ... ಬಹು "ಕೃನಣ'ನಾಗಿ ಅದನ್ನು ಬಂಗಾರ 


8 ಟ್‌ ೨ ಎ 
ಕ್ಕಿಂತಲೂ ಅಧಿಕ ಮಾಲ್ಯದ ವಸ್ತುವಾಗಿ ಪರಿಗಣಿಸಿ, ಜೋಪಾಸನ 
ವಾಗಿಟ್ಟ ನು. ಆ! 
8 ನಿರ್ದಾಕ್ಷಿಣ್ಯವಾಗಿ ಜನರ ಬಲಿಗಳನ್ನು ತೆಗೆದುಕೊಳ್ಳುತ್ತ 
ಸ ಊರಿನಲ್ಲಿ ಯಾರೊಡನೆ ಅಲ್ಪ ಸ್ವಲ್ಪ ಭತ್ತವಿತ್ತೋ 


ಅದೆಲ್ಲವೂ ಸೈ ಬ್ರ ಸ್ವಲ್ಪ ವಾಗಿ ವುುಗಿಯುತ್ತ ಜತಿ 


ಸ ಒಂದು ಮಿತಿಯಿದೆ; ಒಂದು ಅವಧಿಯಿದೆ. ಸಾವಿ: 
ರಾರು ಜನರ ಆಹುತಿಸಡೆದ ನಂತರ ಕಾ ತಮವು ರಿಂತಿತು. ಅಳಿದುಳಿದವರು । 
ಪುನಃ ಸಂತೋಷ ಸಮ್ಮದ್ಧಿಯ...ದಿನಗಳನ್ನು ಎದು ಆಸೆ 
ಹಿಡಿದುಕೊಂಡರು, 

ದೊಡ್ಡ ಗೋಣಿ ತುಂಬ ಭತ ತ್ತವಿದ್ದ ಕಿಸಾನನು ಒಂದೆರಡು ದಿನ 
ಯಾರ ಕಣಿ ಗೂ ಬೀಳಲಿಲ್ಲ... ಅವನನ್ನು ಬಲ್ಲ ಕೆಲವರು ಅವನನ್ನು 
ಹುಡುಕಿ. "ವನ ಮನೆಯನ್ನು ಪ್ರವೇಶಿಸಿದರು. ಸದ್ದೇ 0%. 
ಕೊನೆಗೆ, ಒಂದು ಕೋಣೆಯಲ್ಲಿ, ಸ ದೊಡ್ಡ ಚೀರಿದ ದೆ 
ಬಿದ್ದಿರುವ ಅವನ ಮೃತಶರೀರವನ್ನು ಕಂಡರು, ಚೀಲವನ್ನಸ್ಸು ಪರೀಕ್ಷಿಸ 
ಲಾಗಿ ಅದರಲ್ಲಿ ಭತ್ತ ವಿದ್ದು ದು ಚುಟಿತ 

“ಎಂಥ ಕೃಪಣ! ಆ ತಿಂದು ಬದುಕಲೆತ್ಟಿ ಸಲಿಲ್ಲ-ಇತರರಿಗೊ 
ಕೊಡದೆ ಹೋದ! ಇವಸನಿಗಿಂತಲೂ ದೊಡ್ಡ ಬಡ 12408! 110. ಬಡದ), 
ಅಲ್ಲಿ ನೆರೆದವರು ಉದ್ಗಾರ ತೆಗೆದರು. 


ಅಷ್ಟರೊಳಗೆ, ಅವನ ಶವದ ಬಳಿ ಒಂದು ಪತ್ರ ಬಿದ್ದು ಕೊಂಡು 
ದನ್ನು ತ ಕ್ಸಿದರು, ಕುತೂಹಲದಿಂದ ಕೇ ಪತ್ರದ ಕಡೆಗೆ 
ಜೋ ಸಿದಳು. ಅದರಲ್ಲಿ ಹೀಗೆ ಬರೆದಿತ್ತು: 


ಗ ಸ ಅಥವಾ ಒಂದೆರಡು ಪ್ರಾಣ ಗಳನ್ನು 
ಉಳಸಲು ಇ 

ಕ್ಸಾಮವೆಂತೂ ಟು ಗ. ಎ 
ವುಂದಿನ ವರ್ಷದ ಬೆಳೆಗೆ ಬೀಜವೇ ಇಲ್ಲದೆ ಕೆ ಸರು ತ | 
ಉಪವಾಸ ಬಿದ್ದು ಸಾಯುವ ಅಪಾಯವು ಖಂಡಿತ, ಊರಿನಲ್ಲಿ ಯಾಕೊಡ 


ನೆಯೂ ಬೀಜನಿರಲಾರದು. . ಆದುದರಿಂದೈ ಈ ಊರಿನ' ಜನರು ಬೀಜ 


ಗೆಯ 


ಟಗ ದಾ 


|" ಕ್ಯಾಗಿ ಇದನು ನಯೋಗಿ ಸಲಿ ಎಂದು ಅವರಿಗೆ ಬಿಟ್ಟು ಬಿಟ್ಟಿ ದ್ರೆ ಸೇನೆ! ನಾರು: 
| ವಟ ಕ ಕೊಂಡಿದ್ದೆ ೇನೆ[* 
ಎಂಥ ಅದ್ಭು ತ ತ್ಯಾಗ! 


೨. ಉಪದೇಶಿಸುವ ಅಧಿಕಾರ 

ಒಬ್ಬ ಬ್ರಾಹ್ಮಣನ ಎಂಟು ವರ್ಷ ಪ್ರಾಯದ ಹುಡುಗನಿಗೆ ಜಿಲ್ಲ 
ತಿನ್ನುವ ಮರುಳು ವಿಶೇಷವಾಗಿತ್ತು, ಕದ್ದು ತಿನ್ನುತಿದ್ದನು; ಕೇಳಿ ತಿನ್ನು 
ತಿದ್ದನು; ಜಗಳಾಡಿ ತಿನ್ನುತಿದ್ದನು. ಹಾಗೆ ಬೆಲ್ಲ ತಿನ್ನಬಾರದೆಂದು ಎಷ್ಟು 
'.. ವಿಧವಾಗಿ ತಿಳಿಸಿದರೂ ಪರಿಣಾಮವಾಗಲಿಲ್ಲ. ತಾಯ್ತಂದೆಗಳು ಜೆದರಿಕೆ 
.. - ಹಾಕಿದರು; ಮಮತೆಯಿಂದ ತಿಳಿಸಿನೋಡಿದರು; ವಿನಂತಿಮಾಡಿದರು. 
. ಆದಕ್ಕೆ ಆ ಹುಡುಗನನ್ನು ಸರಿದಾರಿಗೆ ತರಲಾಗಲಿಲ್ಲ. ಸ 

ಆ ಊರಿಗೆ ಒಬ್ಬ ಸಾಧು ಪುರುಷನು ಬಂದನು. ಈ ಸಾಧುವು 
ಅಸಾಧಾರಣ ಶಕ್ತಿಯ ಮಹಾತ್ಮನು ಎಂಬ ಖ್ಯಾತಿ ಹರಡಿತ್ತು. ಬ್ರಾಹ್ಮೆ 
11. ಇನು ತನ್ನ ಮಗನನ್ನು ಕರಕೊಂಡು ಆ ಮಹಾತ್ಮನ ಬಳಿಗೆ ಹೋಗಿ, 
ಹೀಗಂದನು: “ಮಹಾರಾಜ। ಈ ಹುಡುಗನು ದಿನಾಲೂ, ನಾಲ್ಫು ದುಡ್ಡಿನ 
8. "ಬೆಲ್ಲ ತಿನ್ನು ತ್ತಾನೆ. ಕೊಡದಿದ್ದರೆ , (ಜಗಳಾಡುತ್ತಾನೆ. ಕೃಸಾಪೂರಿತನಾಗಿ 
| . ನೀನು ಒಂದು ಉಪಾಯವನ್ನು ತೋರಿಸ ಬೇಕೆಂದು ಜೀಡಿಕೊಳ್ಳುತ್ತೇನೆ. ೫ 
ಕ ಮಹಾತ್ಮನು, ಇದನ್ನು ಕೇಳಿ ಚಕಿತನಾದನು. ಆ ಮೇಲೆ ಹ 
ಟಃ ನಿಮಿಷ ಧ್ಯಾ ಬ ಮಗ್ರ ನಾಗಿದ್ದು, ಆ ಮೇಲೆ ಆ ಬ್ರಾಹ್ಮಣನನ್ನು ಕುರಿತು 
ಜೆ “ಒಂದು ನಕ್ರ (ಹದಿಸ್ರೈ ದು ದಿನ) ಬಿಟ್ಟುಕೊಂಡು ಹೆದಿನಾರನೇ ದಿನಕೆ ಈ 
ಗ ಹುಡುಗನನ್ನು ಇಲ್ಲಿಗೆ ಕರತಂದರೆ, ನಾನು ' ಒಂದು ಉಪಾಯವನ್ನು 
್ಗ ವನು. ಶಿ 
... ಹದಿನೈದು ಜನಗಳ ನಂತರ ಬ್ರಾಹ್ಮಣನು ಹುಡುಗನೊಂದಿಗೆ ಅಲ್ಲಿಗೆ 
ಬಂದನು, ಸಾಧುವು, ಆ ಹುಡುಗನನ್ನು ಕುಳ್ಳಿರಿಸಿ, ದೃಢಸ್ವರದಿಂದ... 
_.. ಆದರೆ ಮಧುರವಾಗಿ--“ಬಾಲಕನೇ! ನೋಡು. ಇನ್ನು ಮುಂದೆ 
ಸಃ ಎಂದಾದರೂ ಬೆಲ್ಲವನ್ನು ತಿನ್ನ ಬೇಡ ಮತ್ತು ಜಗಳನಡಬೇಡ!? ಹೀಗೆ 
... ಹೇಳ್ತಿ ಹುಡುಗನ ಚಿನ್ನು ತ್ವ ಕಳಿಸಿಕೊಟ್ಟು. 





ಗಿ 
4 1; ಸ್ಟ) 
4..] ಸ್ಟಾ 


ಮಾ 1. ಪ್ರೈ ಭಾ 
ಬಗ ಟೆ 


ಶ್ಚ ರ್ಯವೇನೆಂದರೆ, ಆ ಹುಡುಗನು. ಆ ದಿನದಿಂದ ಬೆಲ್ಲ ಕಿನ್ನು ವೊ | 


ದನ್ನೂ ಜಗಳಾಡುವುದನ್ನೂ ಬಿಟ್ಟು ಬಿಟ್ಟಿ ನು! 


ಕೆಲದಿನಗಳ ತನಕ ತಿ/ಡುಗಳ ಈ ಅದ್ಭುತ ಸಂಸತ್ಷಪವಕ್ಕೆ 


ನೋಡಿಕೊಂಡಿದ್ದ ಬ್ರಾಹ್ಮಣಸಿಗೆ ಒಂದು ವಿಧದ ಯೋಚನೆ ಹತ್ತಿತು. 
ಹುಡುಗನು ಬಿಲ್ಲ ಮುಂದಿಟ್ಟ ರೂ ಮುಟ್ಟಿ ರೊಲ್ಲನು! ಏನಿದು ಮಂತ್ರ, 
ಮಾಟವೇ? ' 


ಬ್ರಾಹ್ಮಣನು ಸಾಧು ಪುರುಷನ ಬಳಿಗೆ ಧಾವಿಸಿದನು. 


“ಏನು ಬ್ರಾಹ್ಮಣ? ಏಕೆ ಬಂದೆ? ಹುಡುಗನು ಪುನಃ ಬೆಲ್ಲ ತಿನ್ನು 


ತ್ರಿಲ್ಲ ಲ್ಲವಪ್ಪೆ 7 ಸಾಧು ಮಹಾಶಯನು ವಿಚಾರಿಸಿದನು. 


“ಮಹಾರಾಜ! ಇಲ್ಲ! ಅವನಿಗೇನಾಗಿದೆ, ಹೇಳಬಲ್ಲಿರಾ?....... ನಾವು 
ನಿತ್ಯವೂ ವಿರಂತಿಸಿಕೊಂಡರೂ ತನ್ನ ಚಟ ಬಿಡಲೊಲ್ಲದ ಬಾಲಕನು 


ಇನ ಒಂದೇ ಒಂದು ಸ ಅನ್ಟೂ ಅದ್ಭುತ ಮಾರ್ಪಾಟ. 


ಹೊಂದಿರುವನಲ್ಲ!? 1 | 

; ಮಹಾತ್ಮ] ನ ಹಸನ್ಮುಖನಾಗಿ ಹೇಳಿದನು: “ಬಂಧು! ಸ್ವಯಂ: 
ಸಂಯಮ ನಿಯಮಗಳನ್ನು ಪರಿಪಾಲಿಸದವನು ಅನ್ಯರಿಗೆ ಸಂಯುತ್ತ 
ನಿಯಮಗಳನ್ನು ಉಪಪೇಶಿಸುವ ಅಧಿಕಾರವುಳ್ಳೆ ವನಾಗಿಲ್ಲ.. ಅಂಥವನ 
ಉಪದೇಶದಲ್ಲಿ ಶಕ್ತಿಯೂ ಇರುವುದಿಲ್ಲ. ನೀಡು ಅಂದು ಬಂದಾಗ್ಗೆ,. 
ನಾನೂ ಬೆಲ್ಲ ತಿನ್ನುವ ಹುಚ ನಾಗಿದ್ದೆ. ಹುಡುಗನ *ರೋಗ' ಕೇಳಿ 


1 
ನಾನು ಚಕಿತನಾಜೆ. ಆ ಹುಡುಗನಿಗೆ ಬೋಧಿಸುವ ಮೊದಲು ನನ್ನನ್ನೆ 


ನಾನು ಶುದ್ಧಪಡಿಸಿಕೊಳ್ಳಬೇಕಾಗಿತ್ತು; ಅದಕ್ಕಾಗಿ ಹೆದಿನೈದು ದಿನ ಬಿಟ್ಟು. 


ಕೊಂಡು: ಬರಲು ಹೇಳಿದೆ. ಆ ಅವಧಿಯಲ್ಲಿ ನಾನೇ ಏಲನಿ ಕಷ್ಟದಿಂದ ॥ 


ಬೆಲ್ಲದ ಚಟವನ್ನು ಬಿಟ್ಟುಬಿಟ್ಟಿ. ಈ ಚಟವನ್ನು ಬಿಟ್ಟನಂತರ, ಮನಸ್ಸ, | 


ನಕ್ಲಿ ಉಂಟಾಗುವ ಇಚ್ಛಾ ಪ್ರಾಬಲ್ಯದ ವಿಷಯವನ್ನು ನಾನು ಸ್ನಯಂ 


ಕ 
| 


ಒಂದು ಸಕ್ಸದ ವರಿಗೆ ಸರೀಸ್ಸಿಸಿದೆನು. ಬೆಲ್ಲ ತಿನ್ನಬಾರದ ನನ್ನ ಅಭ್ಯಾ | 


ಸವು ದೃಢವಾದಾಗ ಮಾತ್ರ, ನಾನು ಉಸ್ಷಶಿಸವತ್ತಿ ಅರ್ಹಕೆ ಪಡೆಜಿ ' 


ನೆಂದು ಖಚಿತಗೊಂಡೆನು. .. ಆ ಮೇಲೈೆ, ಪೂರ್ಣ ಮನೋಬಲದಿಂದ್ಯ್ಗ 
ದೃಢತಾಪೂರ್ವಕ ನಿನ್ನ್ನ ಕಗ್ಗ ತ್ನ್ನ ಬಾರದೆಂದು ಉಪದೇಶಿಸಿದೆನು.. 


1 
ಕ್ಸ್‌ 


ಎರ 6 


'ಯಾವ ಮನುಷ್ಯನೂ ಇಜೀೇ ರೀತಿ, ಅನ್ಯರಿಗೆ ಉಪದೇಶಿಸುವ ಅಧಿಕಾರ 

. ನನ್ನೂ ಶಕ್ತಿಯನ್ನೂ ಹೊಂದಬಹುದು.?.' 

ಭೈ; ಮಹಾತ್ಮನ ಮಾತುಗಳನ್ನು ಕೇಳಿ, ಬ್ರಾಹ್ಮಣನು ಲಜ್ಜಿ ತನಾದನು; 
' ಮತ್ತು ಅವನು ಸಹೆ, ಆ ದಿನದಿಂದ ಬಿಲ್ಲ ತಿನ್ನುವುದನ್ನು ಬಿಟ್ಟು ಬಿಟ್ಟಿ ನು. 

' ದೃಢತೆ ತ್ಯಾಗ್ಕ ಸಂಯಮ ಮತ್ತು ತದನುಕೂಲವಾದ ಆಚರಣೆ... 

[ 1 ನಾಲ್ಕು ಏಕತ್ರವಾದಲ್ಲಿ ಸಫಲತೆಯಿಜಿ. 






೩. ಮುದುಕಿಯ ಸಣ ಗುಡಿಸಲು : * 
( ದೇಶದ ಒಡೆಯ! ಮಹಾರಾಜ! ವರು ಬೆರಳೆತ್ತಿದರೆ ಲಕ್ಷ್ಮ ಜನ 
_. ಓಹಿಳುವರು; ಬೆರಳೊತ್ತಿದರೆ ಲಕ್ಷ ಜನ ಕೆಳಗೆ ಬೀಳುವರು! 

] ಮಹಾರಾಜನಿಗೆ ಒಮ್ಮೆ ಒಂದು ಹೊಸ ಅರಮನೆ ಕಟ್ಟಿ ಸುವ 

ಮನಸ್ಸಾಯಿತು. ಒಳ್ಳೆಯ ಸ್ಥಳವನ್ನಾರಿಸಿಕೊಂಡು, ಅರಮನೆಯ ಕೆಲಸ 

.. ಅರಂಭಿಸಲ್ಪದ್ವಿತು. 

1. ಅರಮನೆ ಕಟ ಮುಗಿಯಿತು. ಈ ನೂತನ ಮಹಲಿನ ಸೊಬಗನ್ನು 

'__ ಫಾವಿಂಾರು ಜನರು ದೂರದಿಂದ ನೋಡಿ ಹೋಗುವರು. 

ಅರಮನೆಯ ಮುಂದೆ ಅನತಿದೂರದಲ್ಲಿ, ಓರ್ವಳು ಬಡ ಮುದು 

1 ಇತಯ ಗುಡಿಸಲು ಇತ್ತು. ಆ ಅರಮನೆಗಾಗಿ ರಾಜನು ಸ್ಥಳವನ್ನಾರಿಸಿ 

| ಕೊಳ್ಳುವ ಎಷ್ಟೊ ವರ್ಷಗಳ ಹಿಂದಿನಿಂದ ಆ ಮುದುಕಿಯು ಆ ಹರಕು 

ಸ ಗುಡಿಸಲಿನಲ್ಲಿ ವಾಸವಾಗಿದ್ದಳು. 

1 ಒಮ್ಮೊಮ್ಮೆ, ಬಲವಾದ ಗಾಳಿ ಬೀಸಿತೆಂದರೆ, ಆ ಗುಡಿಸಲಿನಿಂದ, 
" 'ಹೊರಟ ಹೊಗೆಯು ಅರಮನೆಯ ಕಡೆಗೂ ಬೀಸುತಿತ್ತು. ಅರಮನೆ' 
.. 'ಯವರು ಮೂಗು ಮುಚ್ಚುತಿದ್ದರು. 

1: ರಾಜನು ನೋಡಿದನು. ರಮಣೀಯವಾಗಿ ಕಂಗೊಳಿಸುವ ಪ್ರದೇಶ 

. ದಲ್ಲಿ ಶೃಂಗರಿಸಲ್ಪಟ್ಟ ಅರಮನೆಯ ಮುಂದೆ, ಆ ಹೊಲಸು ಗುಡಿಸಲು! 

1 ಸುಂದರವಾದ ಮೈಮೇಲೆ ಒಂದು ಹುಣ್ಣು ಎದ್ದಂತೆ! 

ಟಿ ೮ ಗುಡಿಸಲನ್ನು ಕಿತ್ತು ಒಯ್ಯ ಬೇಕೆಂದು ರಾಜಾಜ್ಞೆ ಹೊರಬಿತು! 

.. ನಾಜನ ಸಿಪಾಯಿಗಳು ಮುದುಕಿಯ ಬಳಿಗೆ ಹೋಗಿ ರಾಜಾಜ್ಞೆ ತಿಳಿಸಿದರು. 

ಅದರೆ, ಮುದುಕೆಯು ಬೆದರಲಿಲ್ಲ. ಇಲ್ಲಿಂದ ಏಳಲಾರೆ ಎಂದಳು. 


ವಕ್‌ 


ಮಗ ಗ ಗಾ ಕ 


ರಾಜನು ಇದನ್ನು ಕೇಳುತ್ತಲೇ ಜೋಸದಿಂದೆ 1802221೪ 
ಏನಿದು, ಈ ಕೃಶ-ವೃದ್ಧೆ- ಜಂತುನಿನ ದರ್ಪ! “ಅವಳನ್ನು ಎಳೆದು ಕರ 
ತನ್ನಿರಿ!” ಸ "221 

ದೂತರು, ಮುದುಕಿಯನ್ನು ರಾಜನ ಮುಂದೆ ಒಯ್ದು ಒಪ್ಪಿ ದರ್ದು 


ರಾಜನು ಕೇಳಿದನು: “ಮುದು ಕಯ ನೀನು ನಿನ್ನ ಹೊಲಸು ಗುಡಿಸಲನ್ನು ಗ 


ಕಿತ್ತು ತೆಗೆಯಲಾರೆಯರಾ! ನಾನೇ ತಶೆಗೆಸಬೇಕೆ? ನಿತ್ಯವೂ ನಾನು: ಆ 


ಹೊಲಸು ಹುಣ ನ್ನ್ನು ನೋಡಿ ನೋಡಿ ಮೂಗುಮುರಿದುಕೊಳ್ಳುತಿ ರುವೆ: 


ನಲ್ಲ!” 


ತ್ತೇನೆ, ದರಿದ್ರೆಯಾದ ನಾನು, ಕೊಳಕಿನಲ್ಲೇ ವಾಸಿಸುತ್ತಿರುವ ನಂನ್ಕು 
ನಿತ್ಯವೂ ನಿನ್ನ ಸುಂದರ- -ವೈಭವಯುಕ್ತ--ಸಿರಿವಂತ ಮಹಲನ್ನು 
ಹ ಸಹಿಸುತ್ತಿ ರುವೆನಲ್ಲ! ನನ್ನ ಬಡ ಗುಡಿಸಲನ್ನು ನೋಡಿ ನೀನೂ 
ಸೈರಿಸಲೊಲ್ಲೆ ಯೆಣೆ?? ಕ್ಲ 

ಮಹಾರಾಜನು ಆ ವತಾತಿನಿಂದ ಸ್ತಂಭೀಭೂತನಾದನು. ಅವರು. 
ಇಂದು ಒಂದು ಹೊಸ ತತ್ತ್ವವನ್ನು ಕಂಡುಕೊಂಡನು! ಲಜ್ಜಿ ತನಾಗಿ,. 
ತಲೆಬಾಗಿ, ಮುದುಕಿಗೆ ಯಥೇಚ್ಛ ಧನವನ್ನು ಕೊಟ್ಟು ಸನ್ಮಾನಿಸಿ, 
ಸ ಸಸ ಬೀಳ್ಳೊ ಟ್ಟ ನು. 


ಅದರು) 


ಒಮ್ಮೆ ಅಮೇರಿಕದ ಅಧ್ಯಕ್ಷ ಲಿಂಕನನು ರಾಜಸಭೆಗೆ ಹೋಗು 


ತಿದ್ದನು. ರಸ್ತೆಯಲ್ಲಿ ಒಂದು ಹಂದಿಯುತಿ ಕೆಸರಿನಲ್ಲಿಳಿದು, ಮೇಲಕ್ಕೆ. 


ಬರಲಾರದೆ ಸೇಚಾಡುತಿದ್ದು ದು ಕಂಡು ಬಂತು. ಅದು ಎಷ್ಟು ಯತ್ನ 
ಮಾಡುತಿತ್ತೋ ಅಷ್ಟು ಆ ಕ ಸರಲ್ಲಿ ಹೂತು ಹೋಗುತಿತ್ತು. 


ಮುದುಕಿಯು ಶಾಂತಳಾಗಿ ಉತ್ತರನಿತ್ತಳು: “ಪ್ರಭೋ! ಕೋಪಿಸ ' 
ಬೇಡ, ನೀನು ಸರ್ವಶಕ್ತನು. ಆದಕ್ಕೆ ಒಂದು ವಿಷಯವನ್ನು ಹೇಳು 


ಹಂದಿಯ ೪ ಬೇಜಾಕರ್ಸಕ ದಶೆಯನ್ನುು ಕಂಡು ಬಂಕ್ಷನನೆ ಕರುಣೆ- ' 


ಗಂಡನು. ತಾನು ಧರಿಸಿದ್ದ ವಸ್ತ್ರಗಳ ಸಹಿತ ಆ ಕೆಸರಲ್ಲಿ ಇಳಿದು, ಆ ' 


` ಹಂದಿಗೆ ಮೇಲಕ್ಕೆ ಬರಲು ಸಹಾಯನಿತ್ತ ನು, 


ಜವುಖು 


ಸ ಗಗ 
ಗಗ್‌ 


ಅಧ್ಯಕ್ಷನ ಬಟ್ಟೆಗಳಿಗೆ ತುಂಬ ಕೆಸರು ಅಂಟಿಕೊಂಡಿತು. : ಮನೆಗೆ 


ಇ ಹಿಂದಿರುಗಿ ಬಟ್ಟೆ ಗಳನ್ನು ಬದಲಾಯಿ:ಸೋಣವೆಂದರೆ, ಸಭೆಯ ಸಮಯ 


1! ಫನಾರಿ ಹೋಗಿಕೆ. ಟಿ ನೇರಾಗಿ ಸಜೆಗೆ ಹೋದನು. 

ಸ | ಸಭಾಸದನವು ಈ ವಿಚಿತ್ರ ಉಡುಪ ನ್ನ ನೋಡಿ ಚಕಿತವಾಯಿತ್ತು 
(1 ಅವರ ಪ್ರಶ್ನೆಗಳಿಗೆ ಅಧ್ಯ ಕನು ಉತ್ತರವಾಗಿ, ದಾರಿಯಲ್ಲಿ ನಡೆದುದೆಲ್ಲ 
ಿ `ವನ್ನೂ ಏವೇಯದನು. ಕೂ ದನ್ನು ಕೇಳಿ ಅವನ ದಯಾ ಗುಣ 
ವನ್ನು ಸ ಡ್‌ಔದರು. ಆಗ ಅಧ್ಯಕ್ಷನು ಅನರನ್ನು ತಜೆದು ಹೀಗಂದನು: 
ನ “ನೀವು ವ್ಯರ್ಥ ನನ್ನ ಪ್ರಶಂಸೆ ಮಾಡುತ್ತಿರುವಿರಿ. ನನಗೆ ಹಂದಿಯ 
ಜ್‌: ಮೇಲೆ ಯಾವ ದಯೆಯೂ ಬರಲಿಲ್ಲ. ಅದು ದುಸ್ಸಾಧ್ಯ ಕೆಸರಲ್ಲಿ ಬಿದ್ದು 
ಡಿ ದನ್ನು ನೋಡಿ ನನಗೆ ದು;ಖವಾಯಿತು. ನನ್ನ ದುಃಖವನ್ನು ಹೋಗ 
ಲಡಿಸುವುದಕ್ಕೆ ನೇ, ಅದನ್ನು ನಾನು ಹೊರಗೆ ತೆಗೆದೆನು. ಹಂದಿಗೆ ನಾನು 


ಯಾನ ಉಪಕಾರವನ್ನೂ ತೋರಲಿಲ್ಲ. ನನ್ನ ಒಳ್ಳೇದನ್ನೆ ಮಾಡಿದೆ; 





ಕ್ಟ ಸ್ವಕಲ್ಯಾಣವನ್ನು ಸಧನ. ಏಕೆಂದರೆ ಅದನ್ನು "ಜೊರಗಿ ತೆಗೆದೊಡನೆಯೇ 
1 ನನ್ನ ದುಃಖವು ವಮಾಯವಾಯಿತು.? 

ಸ ಆ ಮಾತುಗಳು ಅರ್ಧಗರ್ಭಿತವಾಗಿವೆ, ಪ್ರಾಣಿಮಾತ್ರದ ದುಃಖ 
'. ದಿಂದ' ದುಃಖತನಾಧವನು, ತನ್ನನ್ನೇ ಆ ದುಃಖದಿಂದ ವಿಮೋಚಿಸುವ 
1 ಸ್ವಚೇಸ್ಟೆಯೇ ದಯೆಯೆಂದು ಕರೆಯಲ್ಪಡುತ್ತದೆ. 


೫. ಥೂಳಿನ ಮೇಲೆ ಧೂಳು ಹಾಕಿಹಡಿ 
ಲಾಭವೇನು? 

| ಚಂದ್ರ-ಚಂದು ಪತಿ-ಪಶ್ಚಿ ಯರಾಗಿದ್ದ ರು. ಬಡವರು, ಪ್ರಾವಾಣಿ 

ಜೆ ಕರು; ತಮ್ಮ ಕಾಯಕಷ್ಟ ದ ಜೀವನದಲ್ಲಿ ತೈ ಪ್ರರು. 

1 ಒಂದು ದಿನ ಅವನಿಬ್ಬರೂ ಕಟ್ಟಿಗೆ ನ ಕಾಡಿಗೆ ಹೋಗುತಿದ್ದ ರು 

 ಫತಿಯು ಅವಳಿಗಿಂತ ಕೆಲವಂತರ ದೂರದಲ್ಲಿ ನಡೆದು ಹೋಗುತಿದ್ದನು. 

_  ಶಸ್ತೆಯಲ್ಲಿ, ಚಂದ್ರನಿಗೆ ಕಾಲಿಗೆ ಏನೋ ಎಡವಿತು. ನೋಡುತ್ತಾನೆ, 

' ಚನ್ನ ಮೊಹರುಗಳನ್ನು ತುಂಬಿದ ಚೀಲ! ಅದನ್ನು ನೋಡುತ್ತಲೇ 


|, ಅನನು, ಬೇೀಗಬೇಗನೇ 1! ಮೇಲೆ ಧೂಳುಹಾಕಿ ಮುಚ್ಚಿ ಬಿಟ್ಟಿ ನು. 


ಎಡ. 


ಅಷ್ಟರೊಳಗೆ ಚಂದು ಅಕ್ಲಿಗೆ ತಲಫಿದಳು... ಅವನನ್ನುದ್ದೇಶಿಸಿ 
ಇಳಿದಳು: “ನಿನು ಮಾಡುತ್ತಿರುವೆ?” 
ಚಂದ್ರನು ಒಂದು ಕ್ಸಣ ಮೌನವಾಗಿದ್ದ ನು. ಮತ್ತೆ, ಅವಳ 
ಆಗ್ರಹೆದಿಂದ. ವಿವರಿಸಿದನು: “ತಿನ್ನ ದ ಮೊಹರುಗಳಿದ್ದು ವು ಅವುಗಳ 
ಮೇಲೆ ನಿನ್ನ ಮನಸ್ಸು ಬಿದ್ದು ಅದು (ಮನಸ್ಸು) ಕಲಂಕಿತನಾಗಬಹುಜಿಂದು 
ಹೆದರಿ, ಟಗ್‌ ನಿನ್ನ್ನ ಕಣ್ಣಿ' ಗೆ ಬೀಳಲಾರದಂತೆ ಧೂಳಿನಿಂದ ಮುಚ್ಚೆ ಬಿಟ್ಟಿ | 
ಚಂದು ನಗುತ್ತ. ಅಂದಳು: “ವ್ಹಾ, ಧೂಳಿನ ಮೇಲೆ ಜು ಟಾ 
ವುದರಲ್ಲಿ ಲಾಭವೇನು? ಚಿನ್ನ ಮತ್ತು ದೂಳು ಇವುಗಳೊಳಗೆ ಭೇದವೇನು? 
ನೀನೇಕೆ ವ್ಯರ್ಥಶ್ರಮದಿಂದ ಅದನ್ನು ಧೂಳಿನಿಂದ ಮುಚ್ಚಿದೆ?” 


೬. ನಾವೇರನ ಉಪದೇಶ 


"ನಾವೇರ' ನೆಂಬ ಒಬ್ಬ ಅರಬ ಸಜ್ಜನನೊಡನೆೆ ಒಂದು ಉತ್ತಮ 
ಕುಡುರೆಯಿತ್ತು. "ದಾಹರ'ನೆಂಬ ಒಬ್ಬ ಮನುಷ್ಯ ನು ಕೆಲವು ಒಂಟೆಗಳನ್ನು 
ಕೊಟ್ಟು ಬದಲು ಆ ಕುದುರೆಯನ್ನು ತೆಗೆದುಕೊಳ್ಳಲು ಇಚ ಸಿದವು.. 
ಆದಕ್ಕೆ, ನಾವೇರನಿಗೆ ಆ ಕುದುರೆಯು 'ಬಹುಪ್ರಿ ಯವಾಕಿತ್ತು. ಆದ್ದ ರಿಂದ 
ಅವನು ಅದನ್ನು ಕೊಡಲೊಸ ಲಿಲ್ಲ. ಬ್‌ ಮನಸ್ಸೂ `* ಕುಡುಠೆಯಲ್ಲಿ 
ಬಹು ಅಕರ್ಸಿತವಾಗಿತ್ತು. ಸ? ಅವನು ಕುದುಠೆಯನ್ನು ಹೆಸ್ತಗತ 
ಮಾಡುವ ಇನ್ನೊಂದು ಉಪಾಯವನ್ನು ಹುಡುತಿತೆಗೆದನು. 

ಒಂದು ದಿನ್ನ ನಾವೇರನು ಆ ಕುದುರೆಯ ಸವಾರಿ ಮಾಡಿ, ಎಲ್ಲಿಗೋ 
ಶೊಕಿಗೆ ಹೋಗುವವನಿದ್ದ ನ್ನು ಇದನ್ನು ಮುಂಚಿತವಾಗಿಯೇ ಗೊತ್ತು 
ಮಾಡಿ, ದಾಹರನು ಮೋಸತಂತ್ರ ದಿಂದ. ತನ್ನ ಮುಖಚರ್ಯೆಯನ್ನು 
ಬದಲಾಯಿಸಿ, ಜೀರ್ಣ ಚಿಂದಿಗಳನ್ನುಟ್ಟು, ಸಾ ಮಾರ್ಗದ ಒಂದು ಕಡೆ 
'ಯಲ್ಲಿ ಕುಳಿತುಕೊಂಡ್ಕು ಕೆಟ್ಟ ರೀತಿಯಿಂಂದ ಕೆಮ್ಮು ಕೇಕರಿಸಿದನು. 
ನಾವೇರನು ಅಲ್ಲಿಗೆ ಜಟ ಕೆಮ್ಮುವ ಬಡವನನ್ನು ಕಂಡು, ಅವನಿಗೆ 
ದಯೆಯು ಬಂತು. ಮುಂದಿನ ಹಳ್ಳಿ ಯು ತನಕ ಮುಟ್ಟ ಸಲು ಅವನನ್ನು 
ಕುದುರೆಯ. ಮೇಲೆ ಸವಾರಿ ಜಸ ಕೆಳಗಿರಿಂದ ಸ ತಃ ಸು 
ನಡೆದುಕೊಂಡು ಹೋಗಹೆತ್ತಿದನು. 
















ಎ9 ಎಂ 


ಹ ್ಷ ಕುದುರೆಯನ್ನೇರಿ ಸವಾರಿ ಆರಂಭಿಸುತ್ತಲ್ಲೆ ದಾಸರನು ಚಬುಕತಿ 
ಹೊಡೆದು ಕುದುರೆಯನ್ನು ವೇಗದಿಂದ ಹೊರಡಿಸಿದನು. ಮತ್ತೆ, ತನ್ನ 
. ಸಹೆಜ ಸ್ವರದಿಂದ ಫೈಜರೂಪನನ್ನು ಬಯಲುಹಡಿಸಿ. ಹೇಳಿದನು: 
“ನಾವೇರ। ನೀನು ನನಗೆ ಸರಳ ವಿಧದಿಂದ ಕುದುರೆಯನ್ನು ಕೊಡಲಿಲ್ಲ; 
ಅದಕ್ಕಾಗಿ ನಾನು ಮೋಸದಿಂದ ಇದನ್ನು ಹಡೆಜಿನು.? ಜಟ 
ದಾಹರೆನನ್ನು ಕರೆದು, ಹೀಗಂದನು: “ಬಂಧು! ಭಗವಂತ `ನ ಇಚ್ಛೆ ಯಿಂದ 
`ನೀನು ನನ್ನ "ಮುದ್ದು ಕುದುರೆಯನ್ನು ತೆಗೆದುಕೊಂಡಿರುವಿ. ಆಗಲಿ, ಈ 
ಕುದುರೆಯನ್ನು ಬಹಳ ಒಳ್ಳೇ ರೀತಿಯಿಂದ ಸಾಕಿಕೊಂಡಿರು. . ಆದಕ್ಕೆ 
3. ಗಳೂಿಳನಾಗಿರು! ನಿನ್ನ್ನ ಸ ವಂಚನೆಯನ್ನು ಅನ್ಯರಿಗೆ ಹೇಳಬೇಡ. 
ತ ಅನ್ಯಥಾ ದೀನದುಃಖಿಗಳ ಸ ದರಿದ್ರ ಅಸಹಾಯಕರ ಮೇಲೆ ದಯೆ 


ಗೆ 


ಕ ಸನುವ ಜನರು ಸಂಶಯಗ್ರಸ ಸ್ತರಾಗುವರು. ಇದರಿಂದಾಗಿ 


ಟ್ಟ `'`ನಾವೇರನ ಈ ಮಾತುಗಳಿಂದ ದಾಹರನು ಜು ನಾಚಿದನು. 
ಲ ಮತ್ತು ಅವನು ಅದೇ ಕ್ಷಣದಲ್ಲಿ ಹಿಂದೆ ಬಂದು, ಕುದುರೆಯನ್ನು ನಾವೇರ 
'ಫಿಗೆ ಒಪ್ಪಿಸಿ ಅಂದಿನಿಂದ ಅವನೊಡನೆ ಸದಾ ಮಿತ್ರಭಾವದಿಂದ 


೨ 


ವನ್ನು ಸ _ಬ್ಬನೊಡನೆ ಹೇಳಿದರೆ ಆ ಒಟುಟ ಹೆರಡಿ, ಜನರು 
ಇಬ್ಬ 'ನ್ನೊ ಬ್ಬ ರ ವಿಷಯವಾಗಿ ಸಂಶಯಗ್ರಸ್ತ ರಾಗುವರು, ಪರಸ ಸ್ರ್ರರ 
| ಅವಿಶ್ವಾಸತ್ರು' ಹೆಚ್ಚೆ, ಒಬ್ಬರಿಂದ ಇನೊ ಬ್ಬರಿಗೆ ಸ ಸಹಾಯವು ಜೊಕ್ಕಿಯಲು 
1. ಓನಾಗವುದು. ವಂಚಕನು ಹೀಗೆ ಘೋರ ಪಾಹಿಯೇ ಆಗುವನು. 


೭, ಶಾನಿ ಬ್ರ್ರಯ ಸಹನಶೀಲತೆ 


ಕ ಪಂಡಿತ ವಿಶ ಕೈನಾಥ ಶಾಸ್ತ್ರಿ ಯವರು ಬಂಗಾಲದ ಪ್ರಸಿದ್ಧ ಪಂಡಿತೆ 
' ಈಗಿದ್ದ ರು, | ಒಂದು ವಿಷಯದ ಮೇಲೆ ಕೆಲವು ಪಂಡಿತಕೊಡನೆ 
ಶಾಸ್ತ್ರೀಯ ಶಾಸ ಸ್ಥ ನಡೆದಿತ್ತು. . ವಿರು ದ್ಧ ಪಕ್ಸದ ಅನಜಯವು ಸಂಭ 
 ವಿಸುವ ಸಮಯ ಆ ಪಕ್ಷದ. ಒಬ್ಬ ಸಂಡಿತನು. ಮೂಗು ಸೀರುತ್ತ, 


ಕಾಡಾ 10 ಎನು ತ ಸ ಘಿ 


ಶಾಸ್ತ್ರೀಜಿಯ ಮೈಮೇಲೆ ಹಾರಿಸಿದನು. ಶಾಸ್ತ್ರಿ ಯವರು ಒಂದಿಷ್ಟೂ ಕಳ 
ವಳಸಜಿ, ಶಾಂತವಾಗಿ ಎದ್ದುಕೊಂಡು ಕಗ, ಮೈತೊಳೆದುಕೊಂಡು. 
ಬಂದು, ಮುಗುಳ್ನೆಗೆಯಿಂದ 'ಹೀಗಂದರು: “ಇ.ಣವರಾಶ್ರ ಇಂದು ಅಪ್ಪಾ ಕ 
ಸಂಗಿಕ ವಿಸಯಾಾಂತರದ ವಿಷಯವು ನಡೆದು ಹೋಯಿತು, 'ಈಗ ಇದನ್ನು 
ಮರೆಯಿರಿ. ಭನನ ನಮ್ಮ ಮೂಲವಿಷಯದ ನ ನಮ್ಮ. 
ಖ್ಯನವನ್ನು ಕೊಡುವ | 

ಶಾಸ್ತ್ರಿಜೀಯ 'ಈ ಸಹನಶೀಲತೆ ಮತ್ತು ಕ್ಸಮೆಗಳನ್ನು ಸಂಡುು 
ವಿರುದ್ಧ ಸಕ್ಚದವರು ಲಜ್ಜಿ ತರಾಗಿ, ತಮ್ಮ ಅಸಜಯವನ್ನುು ಒಪ್ಪಿ. 
ಕೊಂಡರು. | 


೮. ಮೌನದ ವತಶೌಲ್ಯ 


ಒಂದು. ಮನೆಯಲ್ಲಿ ಸ್ತ್ರೀಪುರುಷರಿಬ್ಬರೇ ಭಕ ರು, ಒಂದು ದಿನೆ. 
ಆ ಸ್ರ್ರೀಯು ನೆರೆಮನೆಯವಳೊಡನೆ ಹೀಗಂದಳು: “ಭಗಿನೀ! ನನ್ನ 
ಪತಿಯ ಸ್ವಭಾವವು ಬಹು ಸಿಟ್ಟ ನದ್ದಾ ಗಿದೆ ಆಗಾಗೆ ಸ ನನ್ನೊಡನೆ: 
ಜಗಳಾಡುತ್ತಿರುವನು, ಮತ್ತು ಗ ರೀತಿಯಲ್ಲಿ ನಮ್ಮ ದ್ಧವಾದ ಅಡಿಗೆ 
ವ್ಯರ್ಥವಾಗುತ್ತಿರುವುದು,? 

ನೆರೆಮನೆಯವಳು ಹೀಗಂದಳು: “ಇದರಲ್ಲಿ ವಿಶೇಷವೇನಿದೆ? ಚಿಂತಿಸು. 
ಬೇಡ. ನನ್ನೊಡನೆ ಒಂದು ಅಮೂಲ್ಯ ಹಾಗೂ ಪ್ರಶಸ್ತ ಔಷಧಿಯಿದೆ. 
ನಿನ್ನ ಪತಿಯು ನಿನ್ನೊ ಡನೆ ಜಗಳಾಡುವಾಗ, ನೀನು ಈ ಔಷಧಿಯನ್ನು 
ಬಾಯಿಗೆ ಹಾಕಿಬಿಡು. ಅದರಿಂದ ಅವನು ಸುಮ್ಮನಾಗುವನು. ಗ 

ನೆಕೆಮನೆಯವಳುು, ಮದ್ದಿನ ಬಾಟಲಿಯನ್ನು ತುಂಬಿಸ್ಕಿ ತಂದು. 
ಕೊಟ್ಟಳು. “ಷ್ಟ 
ಆ ಸ್ತ್ರೀಯು, ಎರಡು ಮೂರು ಸಲ ಪತಿಯ ಕ್ರೋಧ ಸಮಯ. 
ದಲ್ಲಿ ಔನಧಿಯ ಪರೀಕ್ಷೆ, ನಡೆಸಿದಳು ಮತ್ತು ಅವಳಿಗೆ ಒಳ್ಳೇ ಫಲವು. 
ಲಭಿಸಿತು... ಆಗ ು ನೆಕೆಮನೆಯವ ಕೊಡಕೆ ಹೀಗಂದಳು: “ಭಗಿಸೀಟ' 
ನಿನ್ನ ಔನಧಿಯು ಅತ್ಯಮೂಲ್ಯವಾದುದು, ಅದರಲ್ಲಿ ಜಾದೂ ತುಂಬಿದ. 
ಯಾವ ಯಾನ ಅದ್ಭುತ ಶಕ್ತಿಯ ಮೂಲಿಕೆ ಅಥವಾ ದ್ರವಗಳ ಮಿಶ್ರಣ 


3 4 


ತ ಕೆ 0 11 ಬೆಂ 















ದಿಂದ ಅದನ್ನು ತಯಾರಿಸುತ್ತಾ ಕ್ಕೆ, ಹೇಳುವೆಯಾ? ನಾನೂ ಅದನ್ನು 
ತಯಾರಿಸಲು ಇ ಕ್ಷಳಾದೇನೇ?? 
ಜ. ' ಫೆರೆಮನೆಯವಳು ಹಸನ್ಮುಖಳಾಗಿ ಹೇಳಿದಳು: “ಭಗಿನೀ! ಬಾಟಲಿ: 
' ಯೊಳಗೆ. ಶುದ್ಧ ಕೀರು ಮಾತ್ರ. ಇತ್ತು. ಬೇರೇನೂ ಇರಲಿಲ್ಲ. ನಿನ್ನ 
. ಮೌನವೇ ಕೆಲಸವನ್ನು ಸ ಧಿಸಿತ ಬಾಯೊಳಗೆ ನೀನು ನೀರು ತುಂಬಿದ್ದ 
ರಿಂದ ನಿನ್ನ ಪತಿಯ ಕ್ರೋಧದ ಕಾ ಪ್ರತ್ಯುತ್ತರ ಕೊಡಲಾಗಲಿಲ್ಲ. 
`ನೀನು. ಆ ರೀತಿ ಶಾಂತಳಾಗಿದ್ದು ದರಿಂದ ಸ "ತ್ರೋಫವು ಸಹ ನಾಶ 
ವಾಯಿತು. ಒಂದು ಮೌನವು ಸಕಲ ದುಃಖಗಳನ್ನು ನಿವಾರಿಸುತ್ತದೆ 
, ಎದುರಾಳಿಯು ಮಾತಾಡುವುದಿಲ್ಲವಾದಕ್ಕೆ, ಕೋಪವು ತನ್ನೃ್ಪಕ್ಕೆ ವಾಯ 
| ವಾಗುತ್ತದೆ.? 


|!!! ಜಣಜಣಣಪಣ-ಒ 


೯. ಏಕನಾಥಜೀಯ ಅಕ್ರೋಥ 


ತ್ರ ಸೈಠಣದ ಕೆಲವು ದುಷ್ಪರು ಕೂಡಿ, ಘೋಷಣೆವರಾಡಿದರು: ಏಕನಾಥ 
1 ಮಹಾ ರಾಜರನ್ನು ಕೀಗಿಸಿದವನಿಗೆ ಇನ್ನೂರು ರೂಪಾಯಿ ಬಹುಮಾನ 
ತ್ತ ಕೊಡಲ್ಲ ಡುವುದು. 

( ಒಬ್ಬ ಬ್ರಾಹ್ಮಣಯುವಕನು ಆ ಶರ್ತಕ್ಕೆ ಕೈಕೊಟ್ಟನು. ಮರುದಿನ 
ಕ ಪ್ರಾ ತಃಕಾಲ ಹಸರು ನಏಕನಾಥಜೀಯ ಮನೆಯನ್ನು (| ಆಗ 
| 3 ಕೆನಾಥಜೀಯು ಪೂಜೆಮಾಡುತ್ತ ಲಿದ್ದ ರು. ಕೈಕಾಲುಗಳನ್ನು ತೊಳೆ 
ಯಡ, ಮನೆಯ ಯಾರನ್ನೂ ಕೇಳದೆ ಯುವಕನು ನೆಟ್ಟಗೆ ಪೂಜೆಯ 
್ದ ಕೋಣೆಯನ್ನು ಪ್ರವೇಶಿಸಿ ಏಕನಾಥಜೀಯ ತೊಡೆಗಳ ಮೇಕೆ ಕುಳಿತು 
ಕೊಂಡನು. ಬೀಗೆ ಮಾಡುವುದರಿಂದ ಏಕನಾಥಜೀಯು ಕ್ರೋಧವಶ 
ಸ ಠಾಗುವರೆಂದು ಅವನು ಭಾವಿಸಿದ್ದ ನು. 

... “ಆದಕ್ಕೆ ವಿಕನಾಥಜೀಯು "ನುಂದಹಾಸದಿಂದ ಅಂದರು: «ಗೆಳೆಯಾ! 
ಬ ಭಿನ್ನ ನ್ಫ್ನು ನೋಡಿ ನನಗೆ ಬಹು ಆನಂದವಾಯಿತು. ನಿನ್ಸಂತೆ ಜಗತ್ತಿನಲ್ಲಿ 
ಸ 'ಅನೇಕರಿರುವರು. ಆದರ, `ನಿನ್ನ ಪ್ರೇಮವು ವಿಲಕ್ಷಣವಾಗಿದೆ.? 

ಆ ಯುವಕನ: ಗೋಡು. ಲೇ ಇದ್ದನು. ಏಕನಾಥಜೀಯಲ್ಲಿ. 
ಕೊ ಪ್ರೀಧವನ; ಸಂಟುವಾಡುವುದು.. ಕಠಿನವೆಂದು. ಅವನಿಗನಿಸಹತ್ತಿತ್ತು. 
ತ 


| 1 1 
ಚಳ | ಚೆ ಕ 
1 ಲ್‌ ಟೆ 


ಮ 113((2_೬ 


'ಆದರೂ, ಇನ್ನೂರು ರೂಪಾಯಿಯ ಲೋಭವು ಕಾಡುತಿತ್ತು. ಕ್ರೋಧ: 
ವೆಬ್ಬಿಸುವ ಕಠಿನ ಕೆಲಸವಾವುದೆಂದು ಆಲೋಚಿಸಹೆತ್ತಿದನು. ಕ 

ಭೋಜನಕಾಲವು ಸವಿಪಿಸಿತು. ಏಕನಾಥಜೀಯ ಬಳಿಯಲ್ಲೇ 
ಆ ಯುವಕನಿಗೆ ಮಣೆ ಹಾಕಿದ್ದರು. ಏಕನಾಥಜೀಯ ಧರ್ಮಪತ್ನಿಯು 
ಭೋಜನ ಬಡಿಸಿ, ತುಪ್ಪವನ್ನು ತಂದ್ಕುಆಜಾ ತಾಹ್ಮಣ ಯುವಕನ ತೊವೈಯ 
ಮೇಲೆ ಬಗ್ಗಿ ಬಡಿಸುತ್ತಿರಲ್ಕು, ಯುವಕನು ಫಕ್ಕನೆ. ಅವಳ ಗದ್ದು ಗೆಯಲ್ಲಿ 
ಹೋಗಿ ಬಿದ ನು. ಆಡನ್ನು ನೋಡಿ ಏಕನಾಥಜೀ ಹೀಗಂದರು: ;4ಗ್ಸಿ ಬ್ರಯೇ। 
ನೋಡ್ಕು ಪ್ರೇ ಬ್ರಾಹ್ಮಣನು ಎಲ್ಲಿಯಾದರೂ ಬೀಳಬಾರದು! 

ಗಿರಿಜಾಬಾಯಿಯು, ಏಕನಾಥಜೀಗೆ ಸರ್ವವಿಧದಿಂದಲೂ ಒಪ್ಪು ವ: 
ಅರ್ಧಾಂಗಿಯರಾಗಿದ್ದಳು. ಅವಳು ಮುಗುಳ್ನಗೆಯಿಂದಲೇ ಹೇಳಿ 
“ಭಯಪಡುವ ವಿಷಯವೇನೂ ಇಲ್ಲ, ನನಗೆ ಹರಿ (ವಿಕನಾಥಜೀಯ 
ಪುತ್ರನ ಹೆಸರು)ಯನ್ನು ಪೀಠದ ಮೇಲೆ ಹೇರ, ಕುಳ್ಳಿರಿಸಿ ಮನೆಗೆಲಸ 
ಗಳನ್ನು ಮಾಡುವ ಅಭ್ಯಾಸವಿದೆ. ಈ ಮಗುವನ್ನು ನಾನು “ಗೆ ಬೀಳಿಸಲಿ?? 

'ಇದನ್ನು ಕೇಳಿ ಬ್ರಾಹ್ಮಣ ಯುವಕನ: ಎಲ್ಲ ಆಶೆಗಳು ಇಂಗಿ 
ಹೋದುವು. ಅವನು ಫಟ್ಚಕೆನ್ಟು, ಏಕನಾಥಜೀಯ. ಚರಣಗಳ ಮೇಲೆ 
ಬಿದ್ದು, ಕ್ಷಮೆಯನ್ನು ಕೋರಿದನು. 


೧೦. ನಾಯಿಯು ಶ್ರೇಷ್ಠವೋ 
ಅಥವಾ ಮನುಷ್ಯನೊ? 

ಒಬ್ಬ ಮಹಾತ್ಮನು ಒಂದು ಕಡೆಯಲ್ಲಿ ಕುಳಿತಿದ್ದನು. . ಅವನ 
ಸಮಿಪ ಒಂದು ನಾಯಿಯು ಬಂದು ಕುಳಿತುಕೊಂಡಿತು. ಒಬ್ಬ ಅಸಭ 
-ಮನುಷ್ಯ ನು ಅದನ್ನು ನೋಡಿ, ಶು ಮಾಡುವ ಉದ್ದೇಶದಿಂದ, 
ಆ ಮಹಾತ್ಮನನ್ನು ದ್ದ ದ ೇಶಿಸಿ, ಹೀಗೆಂದನು: “ನಿಮ್ಮಿಬ್ಬ ರಲ್ಲಿ [ಮನುಷ್ಯ 
ಮತ್ತು ನಾಯಿ) ಶ್ರೆ ಶ್ರ ಸ್ಮ ಯಾರು?» 

ಮಹಾತ್ಮನು ಕೊಡಲೇ ಉತ್ತರವಿತ್ತನು: “ಪ್ರಭುವಿನ ಸೇವೆಗೋಸ್ಕರ 
ನಾನು ಸತೃರ್ಮ ಮಾಡುತ್ತಿದ್ದ ರೆ ಗಾಡು! ಶ್ರೆ (ಷ್ಟ ನು... ಅನ ಥಾ ನಾನು 
ಭೋಗವಿಲಾಸದಲ್ಲಿ ಜೀವನವನ್ನು ವ್ಯಯಿಸುವುದಾದರೆ, "ನ್ನ್ನ ತಹ : 
ನೂರಾರು ಮನುಷ್ಯ ರಿಗಿಂತ ಈ ಬಾಯ ಶ್ರೇಷ್ಠ ವಾಗಿದೆ. 


ಜಗ ಜತ್ತೆ ಸ 


೧೧. ಬಯ್ಯು ವನ ಬ್ರಾಹ (9 


ಜ್ಯ ಒಬ್ಬ ಬ್ರಾ ಹ್ಮಣನ ಓರ್ವ ಗ ಸಸ ಬುದ್ಧನ ಶಿಷ್ಯೆ 
ನಾಗಿದ್ದ ನು ಇದರಿಂದ ಆ ಬ್ರಾಹ್ಮಣನಿಗೆ ಬಹು ದುಃಖವಾಯಿತು. 
ಸ 103? ದಿನ ಅವನು ಬುದ ದೇವನನ್ನು ಸವಿೂಪಿಸಿ, ಯಥ್ಲೇ ಸ್ಟ ಬಯ್ದ ನು. 
. ಬುದ್ಧದೇವನು ಶಾಂತಭಾವದಿಂದ ಮೌನವಾಗಿ ಆಲಿಸಿದನು.. ಬಾ ್ರ್ರಹ್ಮಣನು 
[ ಬಯ್ದು ಬಯ್ದು, ಕಟ್ಟ ಕಡೆಗೆ ದಣಿದು ಸುಮ್ಮನಾದನು. 
| ಬ ್ರಾಹ್ಮಣನು ಆ ತಂಸಜೊಡಕೆ; ಭಗವಾನ” ಬುದ್ಧ ನು ಹೀಗೆಂದು 
(ಕೇಳಿದನು: “ಎಲೇ ಗೆಳೆಯ! ಎಂದಾದರೂ ನಿನ್ನ ಮಿಗೆ ಅತಿಥಿಗಳು 
.. ಬರುತ್ತಾರೆಯೇ??” 
16 ಬ್ರಾಹ್ಮೆಣನಂದನು: “ಅಹುದು. 
| ಬುದ್ಧ: “ಅವರಿಗೆ ನೀನು ಅನ್ನಪೇಯಾದಿ ವಸ್ತುಗಳನ್ನು ಕೊಡು 
.. ಕ್ರ್ರಿರುವೆಯಾ?? | 
.. ಬ್ರಾಹ್ಮಣ: “ಅಹುದು.? 
| ಬುದ್ಧದೇವನು ಇನ್ನೊಮ್ಮೆ ಕೇಳಿದನು: “ನಿನ್ನ ಆ ಅತಿಥಿಗಳ್ಳು. 
| ನೀನು ಕೊಟ್ಟ ಆ ವ ಸ್ತುಗಳನ್ನು ಸ್ವೀಕರಿಸದೆ ಇದ್ದರೆ ನೀನು: ಏನು 
___ ವಕಾಡುವಿ?? 
| “ಅದನ್ನು ಕೇಳುವ ಆವಶ್ಯಕತೆ ಏನಿದೆ? ಅತಿಥಿಗಳು ಸ್ವೀಕರಿಸದೆ 
ಸ್ಟ ಇದ್ದರೆ ನನ್ನ ವಸ್ತು ಗಳು ನನ್ನ "ಮನೆಯಲ್ಲೇ ಇರುವವು?-'ಬ್ರಾಹ್ಮಣ 
ಜೆ ನಂದನು. 
1 ಭಗವಾನ್‌ ಬುದ್ಧನು ಹೇಳಿದನು: “ಗೆಳೆಯಾ, ಸಾಕು ಸಾಕು! 
1 ಆರೇ. ರೀತಿಯಲ್ಲಿ, ನೀನು ನನಗೆಂದು ಉಚ್ಛರಿಸಿದ ಬಯ್ಗಳು ನನ್ನಿಂದ 
' ಸ್ವೀಕೃತವಾಗಲಿಲ್ಲ. ನಾನು ನಿನ್ನ ಮೇಲೆ ಕೋಪಗೊಂಡಿದ್ದರೆ, ನಿನ್ನ 
ಬಿಯ್ಲಳಿಗೆ ಪ್ರತಿಯಾಗಿ ಬಯ್ಯ ತಿದ ನು... ನಿನ್ನ ಬಯ್ಗ ಳನ್ನು ನಾನು 
ಕ ಸ್ತ್ರೀತರಿಸಲಿಲ್ಲ. ಚಡರುಡ' ಸುಮ್ಮನೆ ಕುಳಿತುಕೊಂಡನು. `ನಿನ್ನ 
ಬಯ ಳ ಉಪಹಾರವು ನಿನ್ನೊಡನೆಯೇ ಇರುತ್ತದೆ.? 

ಬಾ ್ರ್ರಾಹ್ಮೆಣನು. ಲಜ್ಜಿ ತನಾಗಿ, ವಿವೇಕ ತಾಳಿ ಭಗವಾನ್‌ ಬುದ್ಧನ 
ತಿಸ ಭನಾದನು, 


ಕ ಹಡದ ಕಛ ಕತ 





ಕ [1] ) 


೧೨. ರೋಗಾವಸ್ಟೆಯಲ್ಲಿಯೂ ಭಗವತ್ತ್ಯಪ 


ಶ್ರೀ! ಅಶ್ಕಿನೀ ಕುಮಾರದತ್ತನ ಗುರುವಿನ ಹೆಸರು "ರಾಜನಾರಾ 
ಯಣಬಸ್ಸ.' ಸಜ ಭಗವದ್ಮಿಶ್ವಾ ಸೀ ಭಕ್ತ ನಾಗಿದ್ದನು. 
'ಜೀವನದ ಉತ್ತರಾರ್ಧದ ದಿನಗಳಲ್ಲಿ ಅವನ ಒಂದು ಕೈಯು ಪಕ್ಷವಾತ" 
ದಿಂದ ನೀಡಿತವಾಗಿತ್ತು. ಅವನು ರ೮೫ ಜಗ್ಗ ಹದಲ್ಲಿ ಇರುತಿದ್ದ ನು. ಕ 

ಅಶ್ರಿ ನೀ ಸ. 1 ಅವನ ದರ್ಶನಾರ್ಥ ಹೋದನು. ಗುರುವಿನ 
ಅಸ್ಪಾಸ್ತ್ಯದ ಕಾರಣ ಗಂಭೀರ ಹಾಗೂ ಉದಾಸೀನನಾಗಿ ಅನನು ಕೊಠ 
ಡಿಯನ್ನು ಪ್ರವೇಶಿಸಿದನು. ಅತ್ರಿ ನೀ ಕುಮಾರನನ್ನು ನೋಡಿದೊಡನೆ. 
ರಾಜನಾಠಾಯಣನು ಪ್ರಸನ್ನ ಸಾಜ ಹಾಗೂ “ಅ ಶ್ರಿ ಠೀ! ಬಹು ' 
ದಿನಗಳ ನಂತರ ನೀನು ಬಂದಿರು ತ್ತ, ಬ್ಕಾ ಜಾಲ ಹೇಳುತ್ತ,-- | 
ಬಳಿಗೆ ಬಂದ ಅಶಿ ಶಒನಿಯನ್ನು ಒಂದೇ. ಕೈಯಿಂದ ಆಲಿಂಗಿಸಿದನು, ಇನ್ನೊ ೦ಡಿ. 
ಲ ಪಕ್ಷವಾತದಿಂದ ನೀಡಿತವಾಗಿತ್ತು. 

ನಂತರ ರಾಜನಾರಾಯಣನು ಮಹಾತ್ಮರ ವಾಣಿ, ಗೀತಾ ಉಪನಿ 

ಷತ್ತು ಗು ಹೇಳಲಾರಂಭಿಸಿದರು. ಎಲ್ಲಿಯಾದರೂ ದುಃಖದ 
ಉಲ್ಲೇಖವೇ ಇರಲಿಲ್ಲ. ಬಹಳ ಆನಂದವು ಹೆಬ್ಬಿತ್ತು. 

ಒಂದು ಪ್ರಹರ ಕಳೆಯಿತು. ಅಶಿ ಶನ ಕುವಾರನು ಹೊರಟು ಹೋ 
ಗಲು ಆಸ್ಚೆ, ಕೇಳಿ ಹೀಗಂದನು; “ನಿನ್ನ್‌ ಸಾ ಒಸ್ಪ್ಯವು ಕಲ್ಪ ದೆಯೆಂದು ಕೇಳ್ಕಿ ' 
ನಾನು ನಿನ್ನ ನ್ಸ್ಟು ನೋಡಲು ಬಂದಿದ್ದೆ. “ನ್ನ ಮನಸ್ಸಿ ನ್ದ ಬಹು ಉದಾಸೀ 
ನತೆಯಿತ್ತು. ದಕ್ಕೆ ಇಲ್ಲಿ ನಾನು ಬೇರೇ ಸಿ ತಿಯನ್ನು. ಕಂಡೆನು, ಇಲ್ಲಿ 
ಡುಃ ಖರ್ವೆ ಇಲ್ಲ. ನೀನು ಮೂರು ತಿಂಗಳುಗಳಿ«ದ ಜಸ! ಇರುತ್ತಿ 
ಆದರೆ, ಠಿನಗೆ ದುಃಖದ ಅನುಭವವು ಎಳ್ಳೆ ಷ್ಬಾ ದರೂ ಉಂಟಾ ಗಪ್ಪು 
ಲ್ಲವಲ್ಲ!'' 

ಅಶ್ರೀನಿ ಕುಮಾರನ ಮಾತನ್ನು ಕೇಳಿ, ರಾಜನಾರಾಯಣನು ಹಸ 
ನ್ಮುಖನಾಗಿ ಹೀಗಂದನು; “ಅತ್ತಿ ಫೀ ನೋಡು, ನಾನು ಮುದುಕನಾಗಿ 
ದ್ದೇನೆ! ಭಗವಾನನ ಕೃಪೆಯಿಂದ. ಇಂದಿನ ತನ್ನತ ಬಣ್ಣು ಸುಂದರ ದೃಶ್ಯ. 
ಗಳನ್ನು ನೋಡಿದೆನು, ಬಹು ಸುಂದರ ಸುಖ ಆರಾಮಗಳನ್ನು ಚ್‌ 
ಸಿಜೆನು. ಈಗ ಆತನ ಕ (| ಸ್ವಲ್ಪ ಸಮಯ ಕೋಗತಯ್ಯೆ ಯ: 


ಹ ಇ ತ್ತರ (ಎ 
ದ ತ 1! 
ಮೇಲೆ: ಪರಂ ನಾನು ಪ ಪ್ರಸನ್ನನಾಗಬಾರಜೇಕೆ? ಭಗವತ್ಯ್ಸೃ 
ಗ್ರ ಯು ಯಾವ ರೂಪ ಪದಿಂದಲೂ 0) -ಎರಡೂ ಸೆ ರೂಪಗಳು ಆತನದ್ದೇ 
ಅಲ್ಲವೇ? 


















ಈ 
ಡಣಡಕಣಣದಣಬಣಣು 


೧೩. ಈಜಲು ತಿಳಿದಿರುವಿರಾ) 


ಒಬ್ಬ ನವಶಿಕ್ಷಿತ ಸೌರ ಯುವಕನು ನದಿಯಲ್ಲಿ, ಜೋಣಿಯ ಮೇಲೆ 
ಸ ಹೋಗುತಿದ್ದ ನು. ಆಕಾಶವನ್ನು ದಿಟ್ಟಿಸಿ ನೋಡುತ್ತ ಅವನು ನಾವಿಕನೊ 
. ಡನೆ ಹೀಗಂದನು: “ಸಿಳೆಯನೇ, ನೀನು ನಕ್ಷತ್ರ ನಿದ್ಯೆಯನ್ನು ಅರಿಕಿರು 
_.ವಿಯಾ?? 

ಹ | ನಾನಿಕನೆಂದನು: “ಸ್ವಾಮೂ; ನಾನು: ಅದರ ಹೆಸರನ್ನು ಕೂಡ ಅರಿ 
ಗ್ದ ಯನು. 2 

ಕೂಡಲೇ ಯುವಕನು ಅನಹಾಸ್ಯದಿಂದ ಹೀಗೆ ಹೇಳಿದನು: “ಹಾಗಾ 
ಪರೆ, ನಿನ್ನ ಕಾಲಂಶ ಜೀವನವು ವ ಭರ ಗತಿಸಿತು.? 

ಸ್ವಲ್ಪ ಸಮಯದ ನಂತರ, 1 [ ಬಳಗೆ ಪ ಸ್ರಶ್ಚಿಸಿದನು; ಅಂಬಿಗ! 
`ನೀನು ಗಣಿತ ಶಾಸ್ತ್ರ ವನ್ನು ಓದಿದ್ದಿ ಯಾಾ?? 

ನಾವಿಕನು ಟಕ ; “ಸ್ವಾನ, ನಾನದನ್ನು ಕಲಿತಿಲ್ಲ.” 

ತ ಯುವಕನಂದನು: *ಾವಕೆ. ನಿನ್ನ ಅರ್ಧ ಜೀವನವು ವ್ಯರ್ಥ 
. ವಾಯಿತು!? 
1. ಬಡ ನಾವಿಕನು ಸುಮ್ಮನಿದ್ದನು. ಸ್ವಲ್ಪ ವೇಳೆಯ ಸಂತರ ನಡಿಯ 
ಕ” `_-ಎರಡೂ ತಲೆಗಳಲ್ಲಿದ್ದ ವೃಕ್ಚ ಕ್ಟ ಸಮೂಹಗಳನ್ನು ಕಂಡ್ಕು ಯುವಕನು 
ಗ್ಯ ' ಹೀಗೆಂದನು; “ಗೆಳೆಯಾ! 1! ವೃಕ್ಷ ವಿಜ್ಞಾ ನ ಶಾಸ್ತ್ರವನ್ನು ಅರಿತಿರು 
"೯ 'ವಿಯಾ?? ನಾವಿಕನು ಹೀಗೇಂದು ಸ್‌ ಕೊಟ್ಟನು: ನಾ ಸಃ ಇಂತಹ 
3 ಶಾಸ್ತ್ರವನ್ನು ನಾನು ಎಲ್ಲಿಂದ ಕಲಿಯಬೇಕು? ಬೋಡಿಯನ್ನು ನಡಿಸಿ, ಈ 
ಸ ರೀತಿಯಲ್ಲಿ "ಹೊಟ್ಟಿ ತುಂಬಿಸಿಕೊಳ್ಳು ತಿದ್ದೇನೆ.' 

ಕ ಚ ಚಾ ಅಸಹಾಸ್ಯದಿಂದ ಹೀಗೆಂದನು: “ಹಾಗಾದಕ್ಕೆ, ಗೆಳೆಯಾ। 
ನಿನ್ನ್ನ ಮುಕ್ಯಾಲಂಶ ಜೀವನವು ವ್ಯರ್ಥವೇ ಕಳೆಯಿತು!? 


ಕ್‌ 
1 


ಹ 1110 | 1111 0ೇಉ್ಲ 


ಜೀಗೆ ಸು ನಡೆಯುತ್ತಿರಲು, ಅಕಸ್ಮಾತ್‌ ಭರದ ಕತ್ತಲ: 


ತುಂಬಿತು. ಫಾನು ಎದ್ದಿತು. ನೋಣಿಯು ಎತ. ತ್ತರಕ್ರೇೇರಿ ಬೀಳತೊಡ ಎ 
ಗಿತು, ಗಂ ನೀರು ಬಂದ್ಕು ತುಂಬಲಾರಂಭಿಸಿತು. ನಾವಿ: 


ನು ನೀರಿಗೆ ಹಾರಿ, ಈಜುತ್ತಿರುತ್ತ, ಪ್ರಶ್ನಿಸಿದನು: *ಸ್ವಾಮೂ, ನೀವು. 


ಈಜಲು ತಿಳಿದಿರುವಿರಾ?? 


ದಿಗಿಲುಗೊಂಡ ಯುವಕನು “ಇಲ್ಲ! ಈಜು ತಿಳಿದಿದ್ದರೆ ನದಿಗೆ ' 


ದುಮುಕುತಿದ್ದೆರು. ಗೆಳೆಯಾ, ಈಗ ದಿನಾಗುವುದು? ಏನು ಮಾಡಲ್ಲಿ 
ಹೇಳು1?__ಎಂದು ಕೂಗಿದನು. 


ನಾವಿಕನಂದನು: “ಈಗ, ಮುಳುಗಿ ಸಾಯುವ ಹೊರತು ಅನ್ನ ' 


ಉಪಾಯವಿಲ್ಲ. ನೀವು ತಿಳಿದಿರುವ ಸಕಲ ವಿದ್ಯೆ ಗಳು ಈಜು ತಿಳಿಯದಿರು. 
ವುದರಿಂದ ವ ಭರ್ಥವೇಸ್ತೆ ಸೈ! ಭಗವಾನನನ್ನು ಸ್ಮರಿಸಿ? 
ಭವಸಾಗರದಿಂದ ಈಜುವ ಚ 15 ವಿದ್ಯೆ ಯು ತಿಳಿದಿರದ್ಕೆ 


ಸ 


ಕೇವಲಲಾಕಿಳ ವಿದ್ಯೆ ಗಳ ಪಂಡಿತನಾಗಿ, ಮುಳುಗಿ ಸಾಯಲೇಬೇಕಾಗುತ್ತ ಬಿ 


೧೪. ಶಾಂತನೇ ಶುದ್ಧ ನೀರನು 


ಪ್ರಸಿದ್ಧ ಬಾದಶಾಹೆ ಜಾರೂಳ ಟ್ರ 10.1 ಒಬ್ಬ ಮಗನ್ಮು 
ಒಂದು ಸ “ತನ್ನ ನಿತನ ಬಳಿಗೆ ಬಂದ್ಳು ಹೀಗಂದನು: “ತನ್ನು ಸೇನಾ 
ಪತಿಯ ಮಗನು ನನ್ನನ್ನು ಮತ್ತು ನನ್ನ ತಾಯಿಯನ್ನು ಯ ುಥೇಚ್ಛೆ 
ಬಯ್ದು, ಮನೆಗೆ ಹೊರಟಿ ಸಕ 


ಹಾರೂನನು ತನ್ನ ಮಂತ್ರಿಗಳೊಡನೆ ಹೀಗೆಂದು ನಿಚಾರಿಸಿದನು;. . ' 


“ಈ ವ್ಯಾಜ್ಯದಲ್ಲಿ ಹೇಗೆ ವರ್ತಿಸುವುದು ಉಚಿತ?? 
ಒಬ್ಬನು ಅಂದನು: “ಅವನನ್ನು (ಸೇನಾಪತಿಯ ಮಗನನ್ನು): 


ಕೂಡಲೇ ಕೊಲ್ಲಬೇಕ್ನು? ಇನ್ನೊಬ್ಬನಂದನು: “ಆ ದುಷ್ಪನ ನಾಲಿಗೆ 


ಯನ್ನು ಕಡಿದು ಬಿಸಾಡಜೇಕು.? ಮೂರನೆಯವನಂದನು: ಅವನನ್ನು 
ದಂಡಿಸಿ ದೇಶದಿಂದ ಹೊರಗಟ್ಟ ಬೇಕು? ಜ್ನ 


ಇದನ್ನೆಲ್ಲ ಕೇಳಿದ ಇ ಹಾರೂನನು ತನ್ನ ಪುತ್ರನೊಡಕೆ | 
ಹೀಗಂದನು: “ಮಗೂ! ಥೀನು ನಸು ಕ್ರಮಿಸುವ ಅತ್ಮ ಸ 


ಕ ಟ್‌ ಗ್‌ ಟ ಟ್‌ ್‌  ್‌ 


ಆಂಡ ವಾ 


ಉತ್ತಮವಾಗಿದೆ: ಕ್ರೋಧದ ಕಾರಣವು ಉಪಸ್ಸಿ ಸತವಾದಾಗಲೇ ಪುರು 
ಸನ್‌ ಶಾಂತವಾ ಗಿದ್ದು ವರ್ತಿಸಬೇಕು; ಅವನೇ ಶುದ್ಧ ನೀರನು. ಆದಕ್ಕೆ 
ನಿನ್ನಲ್ಲಿ ಇಂತಹ ಶಕ್ತಿ ಯಿಲ್ಲದಿದ್ದಕೆ, ಕೀನು ಸಹ ಅವನನ್ನು ಅದೇ ರೀತಿಯಲ್ಲಿ 
ಬಯ್ಯ ಬಹುದು. ಜ್ಯ ನಿನಗಿ ಶೋಭಿಸುತ್ತದೆಯೆ (1 


೧೫. ಈಶ್ವರನ ವಿಧಾನದಲ್ಲಿ ವಿಶ್ವಾಸ 


ಒಬ್ಬ ಆಂಗ್ಲ ಆಫೀಸರನು, ತನ್ನ ನವವಿವಾಹಿತ ಪಶ್ಚಿಯೊಡನೆ : 


ಹಡಗಿನಲ್ಲಿ ಸಮುದ್ರ ಯಾತ್ರಿ ಮಾಡುತಿದ್ದನು, . ದಾರಿಯಲ್ಲಿ ಭಯಂಕರ 


ಶುಘಾನು ಎದ್ದಿತು. ಯಾತ್ರಿ ಕರು ಭಯಗ್ರಸ್ತ ಸ್ತರಾಗಿ ಗಾಬರಿಗೊಂಡರು, 
ಆದರ್ಕೆ ಆ ಆಂಗ್ಲ ನು ಸ್ವಲ್ಪವಾದರೂ ತಲ್ಲಣಿಸ ಅವನ ನೂತನ 
ವಧುವೂ ವ್ಯಾ ಕಲಗೊಂಡಿದ್ದ ಳು. ಅವಳು ಸ ರ್ಟ ಪ್ರಶ್ನಿಸಿ 
ದಳು: “ಹೇಸ ನೀನು ನಿಶ್ಚಿ ತನಾ ಗಿರುವಿ?? 

ಪತ್ಟ್ಸಿ ಯು ಮಾತನ ಕೇಳಿ, ಪತಿಯು ಒರೆಯಿಂದ ತಲವಾರನ್ನು 
ಎಳೆದು ಪತ್ನಿಯ ಶಿರಸ್ಸಿನ ಮೇಲಿಟ್ಟು, ನಗುಮುಖದಿಂದ ಹೇಗೆ ಕೇಳಿದನು; 
“ಈಗ ನೀನು ಹೆದರುತ್ತಿರುವಿಯಾ? ಅಥವಾ ಇಲ್ಲ?” 

ಪತ್ಚಿಯು ಅಂದಳು; “ನನ್ನ ವಾತಾತಿಗೆ ಪ್ರತ್ಯುತ್ತರ ಕೊಡದೆ 
ಹೀಗೇಕೆ ಕೇಳುತ್ತಿ? ನಿನ್ನ ಕೈಯೊಳಗೆ ತಲವಾರು ಇರುವುದು ಮತ್ತು 
ನಾನು ಹೆದರುವುದು೨-ಇದೆಂಥ ವಾತು! ನೀನು ನನ್ನ ವೈರಿಯಾಗಿರು 
ತ್ತಿಯೇ? ನೀನು ನನ್ನನ್ನು ನಿನ್ನ ಪ್ರಾಣಕ್ಕಿಂತ ಹೆಚ್ಚುಗಿ ಪ್ರೀಕಿಸುತ್ತಿರುವೆ!? 

ಪತಿಯು ವಿವರಿಸಿದನು: ಪ್ರಿಯೇ ನನ್ಸ ಕೈಯಲ್ಲಿ ತಲವಾರು 


' ಇದ್ದಂತೆಯೇ ಭಗವಾನನ ಕೈಯಲ್ಲಿ ಈ ತುಫಾ ನು ಇದೆ. ನಾನು ನಿನ್ನ 


ಮಿತ್ರ ನೆಂದು ಕಿಳಿದು ಠೀನು ನನಗೆ ಹೆದರುವುದಿಲ್ಲ. ಹಾಗೆಯೇ ಪರವಾ 
ತ್ಮನು ನನ್ನಸರಮ ಮಿತ್ರನೆಂದು ಅರಿತು ನಾನು ಹೆದರುವುದಿಲ್ಲ. ಭಗವಾನ 
ನಿಗೆ ನಮ್ಮ ಜೀವಗಳ ಮೇಲೆ ಅಗಾಧವಾದ ಪ್ರೇಮವಿರುತ್ತದೆ. ನಮಗೆ 
ಕಲ್ಯಾಣಕಾರಿಯಾಗುವುದನ್ನೇ ಅವನನು ಗ್‌ ಅದುದರಿಂದ 
ಹೆದರಿಕೆ ಏತಕೈ? ಯಾರದು??? 


ಗ 


೧೬. ಪ್ರೇನೋನ್ನತ್ತತೆ 


ಬಹುದಿನಗಳ ನಂತರೆ ಬಂದ ಶನ್ನ್ನ ಸ ಭೇಟಿಕೊಡಲು, 
ಸ್ತ್ರೀಯೊಬ್ಬಳ್ಳು ಪ್ರೇಮದಿಂದೆ ಉನ್ಮತ ತಳಗ ಹೋಗುತಿದ್ದಳು. ಅವಳ 
ದಾರಿಯಲ್ಲಿ, ಪಾಳಯದಲ್ಲಿ, ಬಾದಶಕ ಶೆ ರತ್ನಗಂಬಳಿ ಹಾಸಿ ನಮಾಜು 
ಮಾಡುತಿದ್ದನು. ಪ್ರೇನೋನ್ಮತ್ತ ಳಾದ ಅ ನ ಸ್ತ್ರೀಗೆ, ದಾರಿಯ-_-ತಾನು 
ಎಲ್ಲಿ ನಡೆಯುತ್ತಿರುವೆನೆಂಬುದರ- -ಸ್ಮೃತಿಯೇ `'ಲ್ಲದಂತಾಗಿತ್ತು. ಹೋ 

ಗುತ್ತ, ಅನಳು ತ ಸಗಂಬಳಿಯನ್ನುು ತುಳಿದೇ ಜನಂದವೌದಳು. 

ಜತ್‌ ಇದನ್ನು ನೋಡಿ, ಕೋಪಗೊಂಡನು. ಆದಕ್ಕೆ 
ನಮಾಜು ಹೇಳುತಿದ್ದು ದರಿಂದ, ಆ ವೇಳೆಯಲ್ಲಿ ಸ ಹೇಳಲಿಲ್ಲ. 

ಸ್ವಲ್ಪ ಸ ಸಮಯದ ನಂತರ ಅವಳು ತನ್ನ ಸ್ರಿಯತಮನೊಡಕೆ 
ಹಂದಿರುಗಿದಳು. . ಬಾದಶಹನು ಆ ಸ್ತ್ರೀಯನ್ನು. ತನ್ನ ಬಳಿಗೆ ಕರೆದು 
ಹೀಗಂದನು: “ಎಲೇ ಪಾಹಿನಿ! ನಾನು ನಶಹಜ! ಜೇಳು ವುದನ್ನು ಲಕ್ಷಿಸದೆ, 
ರತ್ನ ಗಂಬಳಿಯ ಮೇಲೆ ಕಾಲ: ಗಳನ್ನ್ನಿ ಟ್ಟು ನೀನು ಹೋದೆ!” 

ಪ್ರೇಮಹೈದಯೊಯಾದ ಆ ಯು, ನಿರ್ಭಯತೆಯಿಂದ, ಹೀಗಂ 
ದಳು: ಸಲಾಧಿರಾಜ ಕೇ! ಒಬ್ಬ ಸಾಧಾರಣ ಮನುಷ್ಯ ನ ಪ್ರೇಮದಿಂದ 
ಉನ್ಮತ್ತಳಾದುದರಿಂದ ನನಗೆ ನಿನ್ನ ರತ್ನಗಂಬಳಿಯ ಸ್ಮೃತಿಯು ಬರಲಿಲ್ಲ. 
ಆದರ, ಭಗವಾನನನ್ನು ಧ್ಯ್ಯಾ ನಿಸುತ್ತಿ ರುವ ನೀನು ನನ್ನ ನ್ಸ್ನು ಹೇಗೆ ನೋಡಿದಿ? 
ನಿನ್ನ್ನ ಮನಸ್ಸಿ ನಲ್ಲಿ ಹ 1 ಬಾಹ್ಯದಿಂದ 3 ಹೇಳುತ್ತಿದ್ದಿ 
ಸೆ ಜ್‌ ತಿಳಿಯಬಹುದೇ? ನಿನ್ಫ್ನ ಮನಸ್ಸಿ ನಫ್ಲಿ ಭಗವಾನನು ಇರಲಿಲ್ಲ 
ವೆಂಬುದು. ಸ ಸ್ಪಷ್ಟವೇ ಸರಿ!'' 

ಈ ಮಾತನ್ನು ಕೇಳಿ ಬಾದಶಹನು ತನ್ನ ತಪ್ಪನ್ನು ಅರಿತನು; 
ಮತ್ತು ಆ ಸ್ರ್ರೀಗೆ ಧನ್ಯವಾದವನ್ನ್ನ ಜ್ರ 


೧, ಕಷ್ಟ ದಲ್ಲಿ ಸಹ ಕ್ರೊ (ದವಿಕಟಾರದು 


ಕ ಒಬ್ಬ ಜು ಬಹುತರ ,ಕನ್ಫ ಬಂದೊಡಗಿತ್ತು, 
ಆದರೆ ತ ಮನಸ್ಸಿ ನಲ್ಲಿ ಎಂದಾದರೂ ತಾಪವೆಂಟಾ ಾಗಲಿಲ್ಲ. ಜನಕು 
ಅನನನ್ನು ಬೈಗಳಿಂದ” ಅಸಮಾನಿಸುತಿದ್ದಾಗ ಸಹ ಅವನನು ನಗುಮುಖ 


ಎ 9. ಎ 


` `ದಿಂದ ಸುಮ್ಮನಿರುತಿದ್ದನು; ವಾತ್ರವಲ್ಲ, ಅವರೊಡನೆ ಮಧುರವಗಿಯೇ 
ಭಾಷಿಸುತಿದ್ದ ನ್ನು | 

ಒಮ್ಮೆ ಒಬ್ಬನು ಅವನನ್ನು ಹೀಗೆಂದು ಪ್ರಶ್ನಿಸಿದನು “ನಿನ್ನಲ್ಲಿ 
ಇಷ್ಟು ಸ ಸಹನಶಕ್ತಿಯು,ಎಲ್ಲಿಂದ ಬಂತು?'' 

ಧರ್ಮಪೊಜಾರಿಯು ಉತ್ತರವಿಶ್ಶನು: “ನಾನು ಸ್ರ ರ್ಗ ಸೇರಲಿಚೆ 
ಮನೇಲೆ ನೋಡಿ ವಿಚಾರಿಸಿರುತ್ತೇನೆ. ಆದುದರಿಂದ ಸಭ ಯಾವ 
ಹಾರದಿಂದಲೂ ನನ್ನ ಮನಸ್ಸನ್ನು ಏಕೆ ಹಾಳುಮಾಡಲಿ? ನನ್ನ ಅಡಿಯಲ್ಲಿ 
ದೃಷ್ಟಿಯನ್ನು ಬೀರಿದಾಗ್ಯ ನನಗೆ ದ್ದು ರಲು ್ಲಿವುದಕ್ಕೆ ಕುಳಿತುಳೊಳು ನೃಪ 
ದಕ್ಕೆ ಅಥವಾ ಮಲಗುವುದಕ್ಕೆ ಎಷ್ಟು ಸ್ಥಳವು ಬೇಕಾಗಬಹುದೆಂದು ಸ್ಪಾ 
ನಾನು ಯೋಚಿಸುತ್ತೇನೆ. ಸುತ್ತಲೂ ನೋಡುವಾಗ, ನನಗಿಂತಲೂ 
ಅಧಿಕ ಕಷ್ಟಗಳನ್ನು ಅನುಭೋಗಿಸುವ ಜನರನ್ನು ಕಾಣುತ್ತೇನೆ. ಇಷ್ಟು 
ಸಾಕು. ಈ ವಿಚಾರಗಳಿಂದ ನನ್ನ್ನ ಮಸ್ತಿಷೃವು ಶೀತಳವಾಗಿದೆ. ನಾನು 
.. ಯಾವ ದುಃಖದಿಂದಲೂ ತಾಪ ಹೊಂದುವುದಿಲ್ಲ. 


ಸ್ಥಾಪಿತ ಕ ಸಾ ಶ್ರ ಕನ್ನಡ 
ಚಡ ಇತ್‌ 5 ವಾರಪತ್ರಿಕೆ. 
ಕಳೆದ ಇಪ್ಪತ್ತು ವರ್ಷಗಳಿಂದ ಜನಪ್ರಿಯವಾಗಿರುವ 
ಮಂಗಳೂರಿನ ಕನ್ನಡ ವಾರಪತ್ರಿಕೆ. 
ವಾರ್ಷಿಕ ಚಂದಾ: 






ಸ್ಥಳ ಳೀಯರಿಗೆ , ್‌ ವ ಜ.82 0) 
ೆ ಪರ ಸ್ಥಳೀಯರಿಗೆ. ಸ 1. . 4 -್ರಿ--0. 


ಬಿಡಿಸಂಚಿಕೆ: ಜ್‌ 
ಎಲ್ಲ ಕಡೆಗಳಲ್ಲಿ ದೊರೆವುದು, 

ಸ ಅಥವಾ: 

* ಪ್ರಭಾತ ಆಫೀಸು, ರಥಬೀದಿ, ಮಂಗಳೂರು? 


 ಟಚಣಣರಾಗರ ಬಜಣಣಣಬಣಣದಣಣಜಟಣ ಹಹ ಜಕಾಇಜಡಶಡ ಚ ಜಇಡಣಹಣಣ ಐಜಜಜಜನ ಐಐಣಂಚಣಣಣ 
ತ 


ಸಜಣಣವಣಣಣಣಣಣ ಜ ಉಡ ಜಐಣಚದಣಣ ಐಹಟಜಜದಗಣಟಣಣಹಣಣಣದ 


ಔಜಣಪಐಣಖಹಕಾ ಣಜ ಚಣ ॥ಜಸಣಬಣಪಚಡಿದಶದಣಶುಗಬಣಣಹುಣ ಬಆಗಣಬಜಣ ಜಣಗಣ ೬ 





ಒಬಂದಾಕ್‌ ಮಾಲೆಯ 


ಪ್ರಥಮದ ಐದು ಪ್ರಕಟಣೆಗಳು 


ಐದಾಣೆಗಳಿಗೆ 


102 ಪುಟಗಳಷ್ಟು ಕೊಟ್ಟಿವೆ. 


ರೆ 


ಆರನೇ ಪ್ರಕಟಣೆಯಲ್ಲಿ 


ಸುಮಾರು ಆಿಈಿ ಪ್ರಟಗಳು. 


(ಯಾನ ಪ್ರಕಟಣೆಯೂ 186 ಪುಟಗಳಿಗಿಂತ ಕಡಿನೆಯಿಲ್ಲ.) 





ಒಂದಾಣೆ ಮಾಲ್ಕೆ 
ಪ್ರಭಾತ ಆಫೀಸು, ರಥಬೀದಿ, ಮಂಗಳೂರು-3. 





ಾಗಾಶಾವಾಗಾಜರ್ಸಗಾಳಜುವಾಒುತು: 





[ಒಂದಾಣ! ಮೂಲೆ ,ವಿಲ್ಲರಿಗಾಗಿ. ಇಡೆ; 
ಒಂದಾಣೆ ಮಾಲೆಯ ಆರನೇ ಸ )ಕಟಣೆ 


'್ಚಯನಾವಣೆರ್ಟಾ್‌ ಬನಾವಣೆ 


[ 
ಹ ಶ್ರೀ। ಕುಡ್ಸಿ ವಾಸುದೇವ ಶೆಣೈಯವರ 
(ಏಕಾಂಕ ಪ್ರಹಸನ) 


ಸುಮಾರು 32 ಪುಟಗಳು! 


ಒಂದಾಣೆ ಮಾಲೆಯಲ್ಲಿ-(೧) ಯಾವ ಕಾಲಕ್ಕೂ ಹದಿನಾರು ಪುಟಗಳಿ 
ಗಿಂತ ಕಡಿಮೆಯ ಪುಸ್ತಕವಿರುವುದಿಲ್ಲ. (೨) ಪುಟ ಸಂಖ್ಯೆ 24, 82, 
40 ಅಥವಾ 48 ಇದ್ದರೂ ಬೆಲೆ ಒಂದೇ ಅಣೆ. (೩) ಉತ್ತಮ ವರ್ಗದ 
ಸಣ್ಣ ಕತೆಗಳು, ಎಕಾಂಕ ಪ್ರಹಸನಗಳು ಚಿಕ್ಕ ನಿಫೆಂಟು (ಅರ್ಥ 
ಕೋಶ)ಗಳು, ವ್ಯಕ್ತಿ ಚಿತ್ರ ಗಳ್ಳು ಕ್ಸೇತ್ರಗಳ ಪರಚಯ, ದೇಶವಿದೇಶ 
ಗಳ ಚರಿತ್ರಗಳ್ಳು ಗ ಹಪ್ಪೈದ್ಯ, ಸೃಷ್ಟಿಯ ವೈಚಿತ್ರ. ಕಿಗಳು, ಜಗತ್ತಿನ 
ಶ್ರೇಷ್ಠ ತತ್ರ ಜ್ಜ ನಿಗಳ ಉಪದೇಶಗಳು--ಹೀಗೆ ಸಜ ವಿಸಹು 
ಗಳು ಈ ಪನಿಕದಲ ಪ್ರಕಟವಾಗುವೆವು. 

ಒಂದಾಣೆ ಮಾಲೆಯ ಪುಸ್ತಕಗಳನು » ಸ್ತ್ರೀಯರಾಗಲಿ ಪುರುಸರಾಗಲಿ, 
ನಿವಾಹವಯಸ್ಫರಾಗಲಿ, ವಿದ್ಯಾರ್ಥಿಗಳಾಗಲಿ ಓದಲು ಯಾವ 
ಆತಂಕವೂ ಇರದಂತೆ, ಜಾಗರೂಕತೆಯಿಂದ ವಿಷಯಗಳನ್ನೂರಿ 
ಸಿಯೇ ಪ್ರಕಟಿಸಲಾಗುವುದು... 


ಪ್ರತಿಗಳನ್ನು ಆಯಾ ಊರಿನ ಪುಸ್ತಕೆ ವ್ಯಾಪಾರಿಗಳಿಂದ ಅಥವಾ 
ನ್ಯೂಸ್‌ ಏಜಂಜಿರಿಂದ ಪಡೆಯಬಹುದು. 
ಅಥವಾ 
ಒಂದಾಣೆ ಮಾಲೆ, 
ಪ್ರಭಾತ ಆಫೀಸು, ರಥಬೀದಿ, ಮಂಗಳೂರು. 





ಎಲ್ಲರಿಗೆ ಬೇಕಾದುದು:ಒಂದಾ ಮೂಲೆಯಲ್ಲಡೆ, 


ಸಲಗರ ಒಳ ಬಾ ಗಗ ಬ್‌ 3 


| 
' 


೯18 600081 ] 


18 11500011 781111 


(610881 1/60, ಔಟ760, 1/1೩7೩1076- 2 


ಕ 
ತ 
ಕಾ 
ಇ 
ಹ 
ದ 
ಡ್‌ 
ಆ 


5೯81/1116 7ಗ£ 708110 (7 ' 
೯&1॥ 0೯%. 


೧೧೩1 ೫15 ೫೩1೦೮5 
೧೧ £[ಓ((6ಓ೧ 161೫1೧1165 


(೫11108 14 006 1,086608 17 189 1116 ೩೫೮ 
" ೮೮೩1 10 ೩೫7 8076107 86806೩೯೮) 


ಇ 


ಕುಣ ಕಾಳಾ ಲಾರಾ ಇಸಿ ಸ೪ಇ೪ಳ ಜಬ ಇಳಿಸ ಒಗ್ಗಿ ಒಬಟಷ್ಬ. 


10್ಲ(6110 111( 80100೯೧ 


(1೫ ೫0೪) 


5741111೯55 57೯೯೭೬೧೯ 


೩10 | 
[111/110೧ ೯!: 


110೭ 55ಗ1೯ ೦೫ ೫೫1117. 


ಇಇ ಒಟ ಟಟ ೪ಒಾಒ೪ಕಒ೪ ಗಟಟ ಒಟ ಬರ ಸಿಇಿಇ೪ಇಇಇಇ ಇ 


ಅಲಗಾಗಾಗ ಬಬರ ನನಯ ದಸಾಸಸಾ ಬಲಗ ಸಸಂ ನಸ ಬಬ ಇಬಬಾಜಸಳ ಟು 6 
181160, 7717161 ೩74 8/)118061 01 ೫, ?. 50007 
೩॥ 716 ೫£೩)॥೩॥ 81೧1089, (10, 187 ೮81070-3. 


1 ಪ್ರಾಬಾಗಾಗಾಗಾಬಗಾಗಾಯಾ ನರು ಳಾ ಒನುಯಯ ಯ ಬಗ ಬಣ ಪ್ರಸ್ತದ ಇನ್ರಸದಾ ಸದಸಾರ ರುದ ಸ್ರಷ್ಟಾ ಇಷ ನ್ಪ ಇನುನ ಆ ಚಯ ನ್‌ 


